WPP -47 / 2009-2011 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೨, ೨೦೧೧ ( ಪುಷ್ಯ ೧ , ಶಕ ವರ್ಷ ೧೯೩೩ ) ಸಂಚಿಕೆ ೫೦ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು . 

ಆರ್ಥಿಕ ಸಚಿವಾಲಯ 
ಸಂಖ್ಯೆ:ಆಇ 841 ವೆಚ್ಚ -12 /11 ಬೆಂಗಳೂರು, ದಿನಾಂಕ:17 .10 .2011 

ಅಧಿಸೂಚನೆ 


ಶಾಸಕರ ಭವನದ ಕೊಠಡಿಗಳಿಗೆ ಕ 11, 45 ,632 / ವೆಚ್ಚದಲ್ಲಿ ಹಾಸಿಗೆ ಹಾಗೂ ತಲೆದಿಂಬುಗಳನ್ನು ನೇರವಾಗಿ ಕರ್ನಾಟಕ ತೆಂಗಿನ ನಾರಿನ ಅಭಿವೃದ್ಧಿ 
ನಿಗಮದಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ವಿಧಾನ ಸಭಾ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಿಧಾನ ಸಭಾ ಸಚಿವಾಲಯವು ದೃಢಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
ಪಿ . ಆರ್ 975 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಸಂಖ್ಯೆ : ಆಇ 817 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ:17.10. 2011 

ಅಧಿಸೂಚನೆ 
ಬಿಜಾಪುರ ಮತ್ತು ಬೆಂಗಳೂರು ( ಗ್ರಾಮೀಣ) ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆರೆಗಳ ಪುನರುಜೀವನ ಕಾರ್ಯಕ್ರಮಗಳಡಿ ಕೆರೆಗಳ ಗುಣಮಟ್ಟ 
ಕಾಪಾಡುವ ಬಗ್ಗೆ ಕೆಳಕಂಡ Third party Monitoring ಏಜೆನ್ಸಿಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಜಿಲ್ಲೆ ತಾಲ್ಲೂಕು 

Third party Monitoring 


ಕ್ರ. ಸಂ . 


1 


| 


ಬಿಜಾಪುರ 


ಬಿಜಾಪುರ 


. B.L.D .E. Institute Sri. P .G .Halakatti Engineering 
College, Bijiapur 


ಬಿಜಾಪುರ 


ಮುದ್ದೇಬಿಹಾಳ 


Assurance of Industrial Products and Services , 
Nidgundi., T . A . B .Bagewadi 


( ೨೨೦೫ ) 


೨೨೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


ಬಿಜಾಪುರ 


ಇಂಡಿ/ಸಿಂದಗಿ 


Professional Engineering Consultnts ,Bijapur 


2 


. 


ಬೆಂಗಳೂರು ಗ್ರಾಮಾಂತರ 


ಹೊಸಕೋಟೆ 


M .V.J.College of Engineering 


ಬೆಂಗಳೂರು ಗ್ರಾಮಾಂತರ 


ದೇವನಹಳ್ಳಿ 


Nagrjuna College of Engineering 


ಬೆಂಗಳೂರು ಗ್ರಾಮಾಂತರ 


ದೊಡ್ಡಬಳ್ಳಾಪುರ 


Achuta Institute of Technology 


ಬೆಂಗಳೂರು ಗ್ರಾಮಾಂತರ 


ನೆಲಮಂಗಲ 


Dr. Shivakumara.Swamahji College of Engineering 


ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಪಿ . ಆರ್ 976 


ಆರ್ಥಿಕ ಸಚಿವಾಲಯ 


ಸಂಖ್ಯೆ : ಆಇ 822 ವೆಚ್ಚ - 12/11 ಬೆಂಗಳೂರು, ದಿನಾಂಕ :17.10.2011 


ಅಧಿಸೂಚನೆ 


ಮೆಘಾಸಿಟಿ ಯೋಜನೆಯಡಿ 2 ಮಹೇಂದ್ರ ಸ್ಕಾರ್ಪಿಯೋ .SLE , 2WD BS IN MARKSMAN ವಾಹನಗಳನ್ನು 
93,70,080 ,00ಗಳ ವೆಚ್ಚದಲ್ಲಿ ಮೆ:ಮಹೇಂದ್ರ ಕಂಪನಿಯವರಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ವಾಹನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 


ಪಿ . ಆರ್ 977 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 823ವೆಚ್ಚ - 12/11 ಬೆಂಗಳೂರು, ದಿನಾಂಕ: 17.10. 2011 
ಮಾನ್ಯ ಮುಖ್ಯಮಂತ್ರಿಯವರ ಗೃಹ ಕಛೇರಿ ಬಳಕೆಗಾಗಿ MX - M 453 N ಮಾದರಿಯ ಕಾಫಿಯರ್‌ನ್ನು ೯ 3, 21 ,552/- ವೆಚ್ಚದಲ್ಲಿ 
ನೇರವಾಗಿ ಮೆ :ಶಾರ್ಪ್ ಬಿಸಿನೆಸ್ ಸಿಸ್ಟಂ ಸಂಸ್ಥೆಯವರಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು . ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಫಿಯರ್‌ನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ . ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಪಿ .ಆರ್ 978 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ) 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಆಇ764 ವೆಚ್ಚ- 12 / 11 ಬೆಂಗಳೂರು, ದಿನಾಂಕ:03.10.2011 
ಬೆಂಗಳೂರು ಒನ್‌ನ 15 ಮುಖ್ಯ ಕೇಂದ್ರಗಳು ಹಾಗೂ 17 ಮಿನಿ ಕೇಂದ್ರಗಳ ದುರಸ್ತಿ ಕಾಮಗಾರಿಗಳನ್ನು 7 74 ,65,000/ - ವೆಚ್ಚದಲ್ಲಿ 
ನೇರವಾಗಿ ಬೆಂಗಳೂರು ನಿರ್ಮಿತಿ ಕೇಂದ್ರಕ್ಕೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು.ಇಲಾಖೆ( ಇ - ಆಡಳಿತ) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

೨೨೦೭ 
ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆ( ಇ - ಆಡಳಿತ) ಯು 
ದೃಢಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ .ಆರ್ 979 


ಎಂ . ಬಿ . ವಿಜಯ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


NO 


ಡಿ:40 : ಎಲ್‌ಜಿಆರ್‌ : 2011 ಬೆಂಗಳೂರು, ದಿನಾಂಕ:14 .10.2011 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕಿನ, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮನರ್ ರಚಿಸಿ ಆದೇಶಿಸಿದೆ. 


| ಕ್ರ. ಸಂ . ತಾಲ್ಲೂಕು 


ಸದಸ್ಯರು 


ಗಂಗಾವತಿ ( 1) ಪರಣ್ಣಾ ಈಶ್ವರಪ್ಪ ಮುನವಳ್ಳಿ, ಶಾಸಕರು, 


ಅಧ್ಯಕ್ಷರು 


2) ಶ್ರೀ ಕೆ. ಲಿಂಗನಗೌಡ ಬಿನ್ ರುದ್ರಗೌಡ ಸಾ :ಹೇರೂರ, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


3) ಶ್ರೀ ನಾಗಪ್ಪ ಛಲವಾದಿ ಬಿನ್ ದ್ಯಾಮಣ್ಣ ಸಾ : ಸಿದ್ದಾಪುರ, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


ಸದಸ್ಯರು 
( ಸಾಮಾನ್ಯ ) 
ಸದಸ್ಯರು 
( ಪ. ಜಾತಿ) 
ಸದಸ್ಯರು 
( ಮಹಿಳೆ) 

ಸದಸ್ಯ 
ಕಾರ್ಯದರ್ಶಿ 


4 ) ಶ್ರೀಮತಿ ಹಂಪಮ್ಮ ಕೋಂ ರೇಣುಕನಗೌಡ ಸಾ : ಹೊಸ ಅಯೋಧ್ಯ, ಗಂಗಾವತಿ ತಾಲ್ಲೂಕು, 
ಕೊಪ್ಪಳ ಜಿಲ್ಲೆ. 
5) ತಹಶೀಲ್ದಾರ್‌, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ .ಆರ್ 980 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:27ಎಲ್‌ಜಿಜಿ:2011 ಬೆಂಗಳೂರು, ದಿನಾಂಕ: 13.10 .2011 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94- ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 
ತಾಲ್ಲೂಕು 

ಸದಸ್ಯರು 
ಯಾದಗಿರಿ ( 1) ಡಾ : ಎ.ಬಿ . ಮಾಲಕರೆಡ್ಡಿ,ಶಾಸಕರು, ಯಾದಗಿರಿ ತಾಲ್ಲೂಕು, | ಅಧ್ಯಕ್ಷರು 

2) ಶ್ರೀ ಪರ್ವತರೆಡ್ಡಿ ಬಿನ್ ಚಂದರ ರೆಡ್ಡಿ, ಹತ್ತಿಕುಣಿ ಯಾದಗಿರಿ ಸದಸ್ಯರು( ಸಾಮಾನ್ಯ ) 
ತಾಲ್ಲೂಕು, ಯಾದಗಿರಿ ಜಿಲ್ಲೆ . 
3) ಶ್ರೀ ಗೋಪಾಲ ಬಿನ್ ಭೀಮೇಶಪ್ಪ ದಾಸನಕೇರಿ, ಅಂಬೇಡ್ಕರ್ ಸದಸ್ಯರು( ಪ. ಜಾತಿ) 
ನಗರ, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 


ಕ್ರ. ಸಂ . 


೨೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


ಕ್ರಸಂ. 


ತಾಲ್ಲೂಕು 


ಸದಸ್ಯರು 


ಸದಸ್ಯರು( ಮಹಿಳೆ) 


4) ಶ್ರೀಮತಿ ಶಕುಂತಲಮ್ಮ ಕೋಂ ಅಶೋಕ ನಂದೆಪಲ್ಲಿ 
ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 
( 5) ತಹಶೀಲ್ದಾರ್‌, ಯಾದಗಿರಿ ತಾಲ್ಲೂಕು 


ಸದಸ್ಯ ಕಾರ್ಯದರ್ಶಿ 


ಪಿ . ಆರ್ 981 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್. ಜೆ. ಲಕ್ಷ್ಮೀನಾರಾಯಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 
ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಓ 03 ಸಿಎಲ್ಎಂ 2011 ಬೆಂಗಳೂರು, ದಿನಾಂಕ:18.10.2011 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಪ್ರಕರಣ 29ಸಿ ಉಪಪ್ರಕರಣ ( 5) ರಲ್ಲಿ ಸಹಕಾರ ಸಂಘಗಳ ಆಡಳಿತ ಸಮಿತಿಗಳಿಗೆ 
ನೇಮಕವಾಗಲು ಅಥವಾ ಚುನಾಯಿತರಾಗಲು ಇರಬೇಕಾದ ಕನಿಷ್ಟ ವ್ಯವಹಾರದ ಪ್ರಮಾಣವನ್ನು ನಿಗದಿಪಡಿಸಿ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ : ಸಿಒ 
237 ಸಿಎಲ್ಎಂ 2006, ದಿನಾಂಕ:16.12 .2006 ಅನ್ನು ಹಾಗೂ ಈ ಹಿಂದೆ ಹೊರಡಿಸಲಾದ ಎಲ್ಲಾ ಅಧಿಸೂಚನೆಗಳನ್ನು ಕರ್ನಾಟಕ ಜನರಲ್ ಕ್ಲಾಸಸ್ 
ಅಧಿನಿಯಮ 1889 ಪ್ರಕರಣ 21ರ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ರದ್ದುಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ .ಎಸ್ .ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ . 

ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 


ಪಿ . ಆರ್ 982 


ಅಧಿಸೂಚನೆ 


ಸಂಖ್ಯೆ: ಸಿಓ 05 ಸಿಎನ್‌ಎಸ್ 2011 ಬೆಂಗಳೂರು, ದಿನಾಂಕ: 13 .10 . 2011 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ , ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11 ) ರ ಪ್ರಕರಣ 29 ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಮಹೇಶ ನಾರಾಯಣ ನಾಯ್ಕ , ಸಾಕೀನ: ಮುರಳ್ಳಿ, ಅಂಚೆ: ಮುರಳ್ಳಿ, ತಾ : ಭಟ್ಕಳ ಇವರನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಭಟ್ಕಳ ಉತ್ತರ ಕನ್ನಡ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡುತ್ತದೆ. 


ಪಿ . ಆರ್ 983 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್ .ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ. 

ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ :ಸಿಓ 14 ಸಿಎನ್ಎಸ್ 2008 ಬೆಂಗಳೂರು, ದಿನಾಂಕ:15 .10.2011 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ(1)ರ 
ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ದಿನಾಂಕ 26 - 9 -2011 ರಂದು ನಾಮನಿರ್ದೇಶನ ಮಾಡಿದ ಕ್ರಮ ಸಂಖ್ಯೆ ( 2 ) 


ಭಾಗ - ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨, ೨೦೧೧ 

೨೨೦೯ 
ಮತ್ತು (3) ರ ವ್ಯಕ್ತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ ಆ ಸ್ಥಾನಕ್ಕೆ ಈ ಕೆಳಕಂಡ ವ್ಯಕ್ತಿಗಳನ್ನು ಶಿವಮೊಗ್ಗ ಜಿಲ್ಲಾ ಸಹಕಾರ ಹಾಲು 
ಉತ್ಪಾದಕರುಗಳ ಒಕ್ಕೂಟ ನಿ . ಮಾಚೇನಹಳ್ಳಿ, ಶಿವಮೊಗ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

2. ಶ್ರೀಮತಿ ಜಯ್ಯಮ್ಮ ಕೋಂ ಭೀಮನಗೌಡ ಜಿಗಳೆ ಹರಿಹರ ತಾಲ್ಲೂಕು ದಾವಣಗೆರೆ ಜಿಲ್ಲೆ. 
3. ಶ್ರೀ . ಕೆ.ಶಿವಲಿಂಗಪ್ಪ ತಂದೆ ಕರಿಯಪ್ಪ, ಚಿಕ್ಕೂಲಿಕರೆ ಗ್ರಾಮ , ಚನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್ .ನೂಲಿ 
ಪಿ .ಆರ್ 984 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ . 

ಸಹಕಾರ ಇಲಾಖೆ 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ :ಒಣ 203ಸೊಪೆಸೇ2010 ಬೆಂಗಳೂರು, ದಿನಾಂಕ:17.10.2011 


ಶ್ರೀ ವೆಂಕಟರಾಮ ರೆಡ್ಡಿ ಬಿ. ವಿ ., ಪ್ರೊಪೆಸರ್, ಡಿಪಾರ್ಟ್‌ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ , ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ , 
ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮ 
ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ . 
ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು- ಬಿ) 


ಪಿ . ಆರ್ 985 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ:ಸಿಆಸುಇ 2 ಇಸಂಗ್ರ 2011(1) ಬೆಂಗಳೂರು, ದಿನಾಂಕ:21.10.2011 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999( 2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) ರ ಕಲಂ 
18- ಎರ ಉಪಕಲಂ (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಜಲಾನಯನ ಅಭಿವೃದ್ಧಿ ಇಲಾಖೆ , ಬೆಂಗಳೂರು ಇದರ { 1.00 ( ಒಂದು) 
ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ , ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e- procurement 
platform) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಬಿ .ಬ್ರಹ್ಮಪ್ರಸಾದ್ 

ಪೀಠಾಧಿಕಾರಿ - 1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಇ - ಆಡಳಿತ) 


PERSONNEL & ADMINISTRATIVE REFORMS SECRETARIAT 


NOTIFICATION 
NO .DPAR 2 EPR 2011(1) Bengaluru, Dated :21st October 2011 


In exercise of the powers conferred by sub -section (2) of section 18A of the Karnataka Transparency in Public 
Procurements Act,1999 (Karnataka Act 29 of 2000 ), the Government of Karnataka hereby specify that the Watershed Development 


೨೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


Department, Bengaluru shall procure all its procurements valued at 1.00 (one)lakh and above through e -procurement platform with 
immediate effect. 

By order and in the name of the Governor of Karnataka 

G . B . BrahmaPrasad 

Desk Officer- 1 

Dept. Of Personnel & Administrative Reforms 
PR - 986 

(e -Governance ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಸಿಆಸುಇ 2 ಇಸಂಗ್ರ 2011 (2) ಬೆಂಗಳೂರು, ದಿನಾಂಕ :21.10.2011 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) ರ ಕಲಂ 18 
ಎರ ಉಪಕಲಂ ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು ಇದರ 
{ 1.00 (ಒಂದು) ಲಕ್ಷಕ್ಕೂ ಮೀರಿದ ಎಲ್ಲಾ ಸಂಗ್ರಹಣೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ 
(through e-procurement platform) ಸಂಗ್ರಹಿಸತಕ್ಕದೆಂದು ಕರ್ನಾಟಕ ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ.ಬಿ .ಬ್ರಹ್ಮಪ್ರಸಾದ್ 

ಪೀಠಾಧಿಕಾರಿ - 1 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ಇ - ಆಡಳಿತ) 


PERSONNEL & ADMINISTRATIVE REFORMS SECRETARIAT 

NOTIFICATION 


NO . DPAR 2 EPR 2011(2 ) Bengaluru , Dated :21st October 2011 
In exercise of the powers conferred by sub -section (2) of section 18A of the Karnataka Transparency in Public 
Procurements Act,1999 (Karnataka Act 29 of 2000), the Government of Karnataka hereby specify that the Karnataka State Forest 
Industries Corporation Limitd , Bengaluru shall procure all its procurements valued at 1 .00 (one)lakh and above through e 
procurement platform with immediate effect. 

By order and in the name of the Governor of Karnataka 

G . B . BrahmaPrasad 

Desk Officer- 1 

Dept. Of Personnel & Administrative Reforms 
PR -987 

(e -Governance ) 
ಒಳಾಡಳಿತ ಸಚಿವಾಲಯ 

ತಿದ್ದೋಲೆ 

ಸಂಖ್ಯೆ: ಒಣ 203ಸೊಪೆಸೆ 2010 ಬೆಂಗಳೂರು, ದಿನಾಂಕ: 15. 10.2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಣ 87 ಪೊಪೆಸೆ 2011 ರ ದಿನಾಂಕ:24.9.2011ರ ಕ್ರಮ ಸಂಖ್ಯೆ 3ರಲ್ಲಿ " Professor of Civil/ Structural 
Engineering, Indian Institute of Management, Bangalore , nominated by its Director " ಎಂಬುದರ ಬದಲಾಗಿ “ Professor of Civil 
Engineering , Indian Institute of Science, Bangalore " ಎಂದು ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ. 
ಪಿ . ಆರ್ 989 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು – ಬಿ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ ಆಇ 757 ವೆಚ್ಚ- 12 /11 ಬೆಂಗಳೂರು, ದಿನಾಂಕ:22.10 .2011 
ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅತಿ ಗಣ್ಯ ವ್ಯಕ್ತಿಗಳ ಅಧಿಕೃತ ಪ್ರವಾಸದ ಉಪಯೋಗಕ್ಕಾಗಿ ಮೆ :ಓಎಸ್ ಎಸ್ ಏರ್ ಮ್ಯಾನೇಜ್‌ಮೆಂಟ್ 
ಸಂಸ್ಥೆಯಿಂದ ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್/ ಅಗುಸ್ಟ ಹೆಲಿಕಾಪ್ಟರ್‌ನ್ನು ವೆಟ್ ಲೀಸ್ ಆಧಾರದ ಮೇಲೆ ಗಂಟೆಗೆ 1 1.55 ಲಕ್ಷಗಳ ವೆಚ್ಚದಲ್ಲಿ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

೨೨೧೧ 
ದಿನಾಂಕ: 01.10.2011ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು . ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಪಿ . ಆರ್ 991 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಇ 879 ವೆಚ್ಚ - 12 /11 ಬೆಂಗಳೂರು, ದಿನಾಂಕ: 22. 10. 2011 


ಶ್ರೀ ಚಂದ್ರಶೇಖರ ಜಿ . ಹುನಗುಂದ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರನ್ನು ಮಾಸಿಕ 1 50,000/ - ಸಂಭಾವನೆಯ ಆಧಾರದ ಮೇಲೆ 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕಾನೂನು ಸಮಾಲೋಚಕರಾಗಿ ಒಂದು ವರ್ಷದ ಕಾಲಾವಧಿಗೆ ಇವರ ಸೇವೆಯನ್ನು ನೇರವಾಗಿ ಪಡೆದುಕೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಪಿ . ಆರ್ 992 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ) 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಆಇ 908 ವೆಚ್ಚ -12 / 11 ಬೆಂಗಳೂರು, ದಿನಾಂಕ:19.10 .2011 
ರಾಜ್ಯ ಸರ್ಕಾರದ ಆರ್ಥಿಕ ಆಸ್ತಿ ಮತ್ತು ಋಣಭಾರ ಪಟ್ಟಿಯ ಡಾಟಾಬೇಸ್ ಸಿದ್ಧಪಡಿಸುವ ಹಾಗೂ ಸರ್ಕಾರದ ಆರ್ಥಿಕ ಲೆಕ್ಕಪತ್ರಗಳಲ್ಲಿ 
ತೋರಿಸಲಾಗಿರುವ ಬಾಕಿಗಳನ್ನು reconcile ಮಾಡುವ ಸೇವೆಯನ್ನು 6 ತಿಂಗಳ ಕಾಲ ಮಾಸಿಕ ತಲಾ 1 25 ,000 /- ವೆಚ್ಚದಲ್ಲಿ ಈ ಕೆಳಗಿನ ಐವರು 
ಸಮಾಲೋಚಕರಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

1. ಶ್ರೀ ಟಿ.ಎನ್. ನಾಗರಾಜನ್ , ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ , ಮಹಾಲೇಖಪಾಲರ ಕಛೇರಿ, 
2. ಶ್ರೀ ಸಿ. ಎಂ . ರಘೋತ್ತಮ , ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ, 
3. ಶ್ರೀ ಕೆ. ವಾದಿರಾಜ್ , ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ, 
4. ಶ್ರೀ ಎಸ್.ಎಲ್. ಬಾಲಸುಬ್ರಮಣ್ಯಂ, IA & AS , ಹಿರಿಯ ಲೆಕ್ಕಾಧಿಕಾರಿ , ಮಹಾಲೇಖಪಾಲರ ಕಛೇರಿ, 
5 . ಶ್ರೀ ಕೆ. ವಿ . ವೆಂಕಟೇಶ್, ನಿವೃತ್ತ ಜಿಲ್ಲಾ ಖಜಾನಾಧಿಕಾರಿ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಪಿ .ಆರ್ 993 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ) 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 815 ವೆಚ್ಚ- 12 / 11 ಬೆಂಗಳೂರು, ದಿನಾಂಕ:19 .10.2011 
ಚಿಕ್ಕಮಗಳೂರು ಜಿಲ್ಲೆಯ ಕೆರೆಗಳ ಪುನರುಜೀವನ ಕಾಮಗಾರಿಗಳ DPR ತಯಾರಿಸುವ ಕಾರ್ಯವನ್ನು ಈ ಕೆಳಕಂಡ ಸಂಸ್ಥೆಗಳಿಗೆ ನೇರವಾಗಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಗ್ರಾಮೀಣಾಭಿವೃದ್ಧಿ & ಪಂಚಾಯತ್‌ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೨೨೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ - ೪ಎ 


1. 


M /s New Surveys , Bangalore -85 , 


2. 


M/s Premakumar C.S .Spurthi Consultants, Kadur ಮತ್ತು 


3. 


M /s Swarnagiri Enterprises , Bangalore -52. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಪಿ . ಆರ್ 994 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಕಂದಾಯ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ:17 :ಎಲ್‌ಜಿಐ: 2011 ಬೆಂಗಳೂರು, ದಿನಾಂಕ:19.10.2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ:12: ಎಲ್‌ಜಿಐ:2009 , ದಿನಾಂಕ: 14 .10.2009 ರಲ್ಲಿನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲ್ಲೂಕಿಗೆ 
ಸಂಬಂದಿಸಿದಂತೆ ಕ್ರಮ ಸಂಖ್ಯೆ:3 ರಲ್ಲಿ ನಮೂದಿಸಿರುವ ಶ್ರೀ ವೇದಪ್ರಕಾಶ ಬಾಲಚಂದ್ರ ಹಾಲಶೆಟ್ಟಿ ಹಳ್ಳಿಖೇಡ್ ( ಬಿ) ಇವರ ಹೆಸರನ್ನು ರದ್ದುಪಡಿಸಿ, 
ಇವರ ಬದಲಿಗೆ ಶ್ರೀ ಶಾಂತಕುಮಾರ ಮನೋಹರ ಝಳಕಿ, ಸಾ : ಹಳ್ಳಿಖೇಡ ( ಬಿ ) ಸದಸ್ಯರನ್ನು ಹುಮ್ನಾಬಾದ್ ತಾಲ್ಲೂಕು, ಬೀದರ್ ಜಿಲ್ಲೆ ಬಗರ್‌ 
ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನೇಮಕ ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಮೂಲಕ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಇನ್ನುಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ . ಆರ್ 995 


PERSONNEL & ADMINISTRATIVE REFORMS SECRETARIAT 


NOTIFICATION 


NO . DPAR 05 PZC 2011 Bengaluru , Dated : 17 " October, 2011 


In exercise of the powers conferred by clause (b ) of sub - section ( 1) of section 16 of the States Re -organisation Act, 1956 , 
(Central Act 37 of 1956 ) and in supersession of Notification NO . DPAR 10 PZC 2007, dated 25th July , 2008, I H .R . Bhardwaj, the 
Governor of Karnataka , hereby nominate the following as Members of the Southern Zonal Council from the State of Karnataka . 


1. Shri D .V . Sadananda Gowda, 

Chief Minister 
Shri S . Sureshkumar, 
Minister for Law , Justice and Human Rights , Parliamentary Affairs and Legislature, Urban Development and 
BWSSB . 
Dr. V .S . Acharya , 
Minister for Higher Education, Planning and Statistics, Muzrai, Information Technology and Bio -technology . 


H .R . BHARDWAJ 

GOVERNOR OF KARNATAKA 
By order and in the name of the Governor of Karnataka 


V . SHIVAKUMAR , 
Under Secretary to Government 

DPAR (Political ) 


PR-970 


ಭಾಗ - ೪ಎ 


೨೨೧೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂ 273 ಎಂಆರ್‌ಇ ( 2) 2011 ಬೆಂಗಳೂರು, ದಿನಾಂಕ:17ನೇ ಅಕ್ಟೋಬರ್ 2011 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಇ 273 ಎಂಆರ್‌ಇ (2) 2011 ದಿನಾಂಕ: 30 /09/2011 ರಲ್ಲಿ ಬಂಗಾರಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದ್ದ “ಕ್ರಮ ಸಂಖ್ಯೆ : (03) ಶ್ರೀ ಸಂದಾಮುನಿಸ್ವಾಮಿ ಬಿನ್ ಅಕಲಾಂಡ ಮುನಿಸ್ವಾಮಿ , ಗೆನ್ನೇರಹಳ್ಳಿ 
ಗ್ರಾಮ & ಅಂಚೆ, ಬೇತಮಂಗಲ ಹೋಬಳಿ, ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ” ಇವರ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಗೊಳಿಸಲಾಗಿದೆ. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1) (ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, “ಶ್ರೀ ವಿ. ವಿಜಯಕುಮಾರ್ ಬಿನ್ ಆರ್ . ವೆಂಕಟೇಶ್ ಕಣ್ಣೂರು ಗ್ರಾಮ , ಬಂಗಾರಪೇಟೆ ತಾಲ್ಲೂಕು” ಇವರನ್ನು ಬಂಗಾರಪೇಟೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವ ಮೂರ್ತಿ, 
ಪಿ .ಆರ್ 972 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಹಕಾರ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 309 ಎಫ್ ಪಿಆರ್ 2011 ಬೆಂಗಳೂರು, ದಿನಾಂಕ:15ನೇ ಅಕ್ಟೋಬರ್ 2011 


ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ, ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಪತ್ತೆ ಹಚ್ಚುವ ತಂತ್ರಗಳು ( ಲಿಂಗ ಆಯ್ಕೆ ನಿಷೇಧ) ಕಾಯ್ದೆ 1994 
(PC & PNDT Act 1994) (ಕೇಂದ್ರ ಅಧಿನಿಯಮ 57 , 1994) ಮತ್ತು ನಿಯಮಗಳು 1996, ಇವುಗಳನ್ನು ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ 
ಅನುಷ್ಟಾನಗೊಳಿಸಲು ಕಾಯ್ದೆಯ ಸೆಕ್ಷನ್ 17 (2 ) ರಲ್ಲಿ ನೀಡಲ್ಪಟ್ಟಿರುವ ಅಧಿಕಾರವನ್ನು ಚಲಾಯಿಸಿ ರಾಜ್ಯದ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ” (Deputy 
Commissioner) ಗಳನ್ನು ಜಿಲ್ಲಾ ಮಟ್ಟದ ಜಿಲ್ಲಾ “ಸಕ್ಷಮ ಪ್ರಾಧಿಕಾರಿ ” ( Appropriate Authority) ಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಹಾಗೂ ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಪತ್ತೆ ಹಚ್ಚುವ ತಂತ್ರಗಳು ( ಲಿಂಗ ಆಯ್ಕೆ ನಿಷೇಧ) ಕಾಯ್ದೆ 1994ರ ಸೆಕ್ಷನ್ 17 (3) ( ಬಿ) ರಲ್ಲಿ 
ನೀಡಲ್ಪಟ್ಟಿರುವ ಅಧಿಕಾರವನ್ನು ಚಲಾಯಿಸಿ ಲಿಂಗಾನುಪಾತ ಇರುವ ರಾಜ್ಯದ ಜಿಲ್ಲೆಗಳಾದ ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ , ಬೆಳಗಾಂ, 
ಚಿತ್ರದುರ್ಗ , ಮಂಡ್ಯ, ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳ ಉಪ ವಿಭಾಗಾಧಿಕಾರಿ ” (Assistant Commissioner) ಗಳನ್ನು ಅವರ ಉಪ ವಿಭಾಗಗಳಿಗೆ 
ಸಂಬಂಧಿಸಿದಂತೆ “ ಸಕ್ಷಮ ಪ್ರಾಧಿಕಾರಿ ” ( Appropriate Authority at sub- district level) ಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ದಿನಾಂಕ : 2 - 12 - 1997 ರಂದು ಹೊರಡಿಸಲಾದ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 119 ಎಫ್ ಪಿಆರ್ 94 ಅನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಪಿ .ಆರ್ 974 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ . ಹೇಮನಾಥ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
HOME SECRETARIAT 


No . HD 413 SST 2011, Bengaluru , Dated : 09 - 09 - 2011. 


NOTIFICATION 


In exercise of the powers conferred by Section 21 of the Code of Criminal Procedure, 1973 (Central Act 2 of 1974 ) the 
Government of Karnataka hereby appoint the officers specified in the following Annexure column No :( 2) of the table Known as 
Special Executive Magistrates for the area specified in the enclosed Annexure column No:(3 )of the table and confer on them allthe 


9908 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


2000 - 80 


powers as are conferrable on Special Executive Magistrates under the said code for the order to maintain Law and Order in the Bidar 
District in view of observance and smooth conduct ofGanesh Festival with effect from 31 -08- 2011 to 12 -09 - 2011. 


ANNEXURE 


Sl. No 


Jurisdiction /Area 


Name of the Officer proposed to be 
appointed as Sectoral Magistrate . 

- (2 ) 


(3 ) 


Sri Venkatram Reddy 
Watershed Development, 
Bidar. 


Sri. Vijaykumar 
Asst. Director of Sericulture , Bidar. 


1. Chand Shaha Kaman . 
2 . Dargapura 
3. Rangarej Galli. 
4 . Public Garden . 
5 . Gorkha Galli. 
6 . Bheem Nagar 
7 . Ram Mandir 
8 . Osman Gunj. 
9 Cloth Bazar. 
10 .Rawat Galli . 
11 .Western portion of Maniyar Taleem . 
1. East portion of Maniyar Taleem . 
2 . Dhobi Galli. 
3. Barood Galli. 
4 . Patel Nagari. 
5 . Ahmed Bag 
6 . Fort Area . 
7 . Talghat 
8 . Muslim Chowk 
9 . Z . P . Office . 
1. Golekhana 
2 . Takhte Kirmani 
3. Noor Khan Talim 
4 . Chaistiyapur. 


Sri MS Katagi 
Dist social welfare officer Bidar 


5 . Parkhota . 


6 . Sardarpura 
7. Masjeed Shahkharmosh . 


4 


Sri Vishawanth 


1 . Brahmanwadi. 


DD Horticulture Bidar 


2 . Arkat Galli. 
3. Police Kalyan Mantap 
4 . Subhash chowk. 
5 . Abdul Faiz Dargah . 
6 . Mangalpet 
7. Habsikote Guest House . 
8 . Police Quarters. 
9 . PWD Quarters. 
10 . TamsheekariGalli. 
11.Dattayya Galli. 
12. Tippu Sultan Colony . 


JOT – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


99038 


Sl. No 


Jurisdiction / Area 


Name of the Officer proposed to be 
appointed as Sectoral Magistrate . 


(2 ) 


Sri. Shanker Shinde , 
District Adult Education Officer, 
Bidar 


1. Asthana Road . 
2. Bhoi Galli. 
3. Rao Taleem . 
4 . Chonde Galli. 
5 . Ali Gagh 
6 . Phatak Galli. 
7 . Darzi Galli. 
8 . Singar Bagh . 
9 . Ambadas Galli. 
10 . Chakur Galli . 
11. Mustaidapura Matankeri. 
12 Bawarchi Galli. 
13. Jama-e - Masjid 
14 . Sabe taiga . 


6 


Sri Suyrakant 
Project Director (DRDA ) Z .P Bidar 


1 . Haroorgeri 
2 . Deen Dayal Nagar . 
3. Karnataka College. 
4 . Basaveshwar Chowk 
5 . SendiKhana Road . 
6 . Old Post Office . 
7. DCC Bank. 
8 . Sangam Talkies. 
9. Muncipal Office. 
10. Tahsil Office . 
11. D . C . Office. 
12. Railway Station . 
New Housing Colony. 
13 . Vidya Nagar colony . 
14 . Gandhi Gunj. 
15 . Ambedkar Colony . 
16 . Quadri Colony . 
17. Khazi Colony. 
18 . JangalKoi 
19. Badroddin Colony. 
20. Adarsh Colony. 
21 . Jyoti Colony. 
1. Outside Shah Gunj. 
2 . KrantiGanesh . 
3. Multani Colony . 
4 . Labour Colony. 
5 . Janwada Colony. 
6 . PWD quarters. 
7 . Traffic Police Station . 


7 


Sri KS Laxmikant 
JD Agriculture Bidar 


990 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


2011 - Yo 


Sl. No 


Jurisdiction / Area 


Name of the Officer proposed to be 
appointed as Sectoral Magistrate . 

(2 ) 


( 3 ) 


8 . Co.op , Housing Colony. 
9 . Bus Stand. 
10 . Nehru Stadium 
11. Raghavendra Colony. 
12 . SBH Colony. 
13. Idga and Fort side locality. 
14 . Jail Colony . 
15 . KHB Colony. 
16 . Part of Navadgeri. 
Bidar (South ) Revenue Circle Rural Areas. 


Sri. Neelkant JD 
DIC Bidar 
Sri. Gopal Chavan 
DRCS Bidar 


Bidar (North ) Revenue Circle Rural Areas 


Sri. Suraykantmadane 
Block Education Officer, 
Bidar. 


Janwada 
Revenue Circle. 


Sri . Y . G . Nagaral 
Asst. Director, Fisheries , Bidar . 


Mannalli 
Revenue Circle . 


Sri. Tippanna Marturkar 
DD food and civil Suppiles Bidar 


Bagdal 
Revenue Circle . 


Kamthana 
Revenue Circle. 


Basavakalyan Town Area . 


Rural area of B .Kalyan Revenue Circle . 


Mnatala Revenue Circle 


Sri. Chandrakant 
Asst. Executive Engineer, MI Sub .Dn . Bidar. 
Sri . Vishwanath Channashetty . 
Asst. Director of AgrilB .Kalyan . 
Sri . Shivarachappa 
Block Education Officer, B .Kalyan 
Sri. Kallappa Agre, 
Asst . Executive Engineer , PRE Sub. Dn . 
B .Kalyan . 
Sri . Ramesh Katti 
Child Development Project Officer, B.Kalyan . 
Sri. Srnivas Potdar 
Asst. Executive Engineer, MI Sub .Dn . 
B .Kalyan . 


Mudbi Revenue Circle 


Rajeshwar Revenue Circle 


Hulsoor Revenue Circle 


Sri. G .S . Lingaraj 
Taluka Social Welfare Officer, B .Kalyan . 


Kohinoor Revenue Circle . 


Dr. Ravindra , 
Asst. Director, 
Veterinary, B .Kalyan . 

Sri. C . S . Patil, 
AEE. PRE 
Sub .Dn . Humanbad . 


21 


Humnabad Town area . 


JOT – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


9902 


Jurisdiction / Area 


Name of the Officer proposed to be 
appointed as SectoralMagistrate . 

(2 ) 


( 3 ) 


Humnabad Rural Revenue Circle . 


Dubalgundi Revenue Circle . 


Sri. Bajantri 
Block Education Officer, Humnabad . 
Dr. Govindappa, 
Asst. Directory , 
Veterinary, Humnabad . 
Sri. Shivarja Madkatte 
Asst. Executive Engineer , PWD Sub .Dn. 
Humnabad. 


Bemalkheda Revenue Cirle . 


Sri. A . B . Patil. 


Hallikhed (B ) Revenue Circle. 


Range Forest Officer , (SF ) Humnabad . 


Nirna Revenue Circle 


Chitguppa Town Area . 


Chitguppa Rural Revenue Circle . 


Sri Chawan , 
A . E . E ., N . H . 9 . 
Humnabad . 
SmtKalawati 
Child Development Project Officer, 
Humnabad . 
Sri. Shivarja Donne 
EO TPS Humnabad . 
Sri . BF Naikar 
AEE PRE Sub .Dn . Bhalki. 
Sri. Mallikarjun Karanji 
AEE . PWD Sub .Dn . Bhalki 
Sri . Srihari. 
Asst. Director, 
Veterinary , Bhalki. 


Bhalki Town Area 


Bhalki Revenue Circle rural areas. 


Lakhangaon Revenue Circle . 


Khatak Chincholi Revenue Circle. 


Sri. Srimanth . 
Asst. Director Horticulture Officer, Bhalki. 


Halbarga Revenue Circle 


Sri. Shivaram Chavan 
Executive Officer, 
TPS, Bhalki. 


Nittur (B ) Revenue Circle . 


Sri.S Honngundappa 
Block Education Officer, Bhalki. 


Saigaon Revenue Circle . 


Sri. Suryakant, 
Asst. Director of Agril. 
Bhalki. 


36 


Aurad Town Area . 


Sri. Chandrashekhar, 
Block Education Officer, 
Aurad (B ) 


Aurad Rural Revenue Circle . 


Sri. Haibati, 
Asst. Director of Agril. 
Aurad (B ) 


೨೨೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ - ೪ಎ 


Sl. No 


Jurisdiction / Area 


Name of the Officer proposed to be 
appointed as Sectoral Magistrate . 

( 2) 


( 1) 


Santhpur Revenue Circle . 


Sri. Somaling Zhande, 
Asst . Director , 
Veterinary, Aurad ( B ). 


Chintaki Revenue Circle . 


Sri. Ashok Kalgi 
Asst . Executive Engineer , PRE Sub .Dn. 
Aurad (B ) 


40 


Kamalnagar Revenue Circle. 


Sri. Santosh , 
AEE . GESCOM , 
Aurad ( B). 


Dabka Revenue Circle . 


Sri . Ashok Nayak 
Taluka SocialWelfare Officer, Aurad (B ) 


42 


Sri. Vijaykumar 
Secretary, APMC, Aurad ( B). 


Thanakushnoor 
Revenue Circle . 


By order and in the name of the Governor of Karnataka 


Gopal, 
Under Secretary to Government, 
Home Department, (Law and Order) 


PR- 908 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 63 ಎಲ್‌ಜಿಯು 2011 (P-1 ), ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್, 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ. 


ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
ಶೃಂಗೇರಿ | ಮಾನ್ಯ ಶಾಸಕರು, ಶೃಂಗೇರಿ ವಿಧಾನ ಸಭಾ ಕ್ಷೇತ್ರ 


ಅಧ್ಯಕ್ಷರು 


ಶ್ರೀ ಎ.ಎಸ್.ನಯನ ಬಿನ್ ಸುಂದರ ಹೆಗ್ಡೆ, ಅಜರತ್ ಕೆರೆಕಟ್ಟೆ ಅಂಚೆ, 
ಶೃಂಗೇರಿ 


ಸದಸ್ಯರು 
( ಸಾಮಾನ್ಯ) 


ಶ್ರೀ ತಿಮ್ಮಪ್ಪ ಬಿನ್ ಕಿಟ್ಟಗೌಡ, ಬೆಳಗೋಡುಕೊಡಿಗೆ, ಬೇಗಾರು ಅಂಚೆ, 
ಕೆ. ಮಸಿಗೆ ಗ್ರಾಮ 


ಸದಸ್ಯರು 
( ಪರಿಶಿಷ್ಟ ಪಂಗಡ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೨೨೧೯ 


ಕ್ರ. ಸಂ . ತಾಲ್ಲೂಕು 


ಸದಸ್ಯರು 


ಶ್ರೀಮತಿ ಭಾಗ್ಯಲಕ್ಷ್ಮೀ ಕೋಂ ನಾಗೇಂದ್ರ ಕಟ್ಟಿಗೆ ನೇರಲು ಕೊಡಿಗೆ , 
ಹೆಷನ್ನವಳ್ಳಿ ಅಂಚೆ, ಶೃಂಗೇರಿ 


ಸದಸ್ಯರು 
( ಮಹಿಳೆ) 


ತಹಶೀಲ್ದಾರರು , ನರಸಿಂಹರಾಜಪುರ ತಾಲ್ಲೂಕು, ನರಸಿಂಹರಾಜಪುರ | (ಕಾರ್ಯದರ್ಶಿ ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಕೃಷ್ಣಪ್ಪ, 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂ - 2 ) 


ಪಿ . ಆರ್ . 996 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 63 ಎಲ್‌ಜಿಯು 2011, ಬೆಂಗಳೂರು, ದಿನಾಂಕ : 15ನೇ ಅಕ್ಟೋಬರ್, 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ 
ರಚಿಸಲಾಗಿದೆ. 


ಕ್ರ. ಸಂ . 


ತಾಲ್ಲೂಕು 


ಸದಸ್ಯರು 


1 . 


ನರಸಿಂಹರಾಜಪುರ 


ಮಾನ್ಯ ಶಾಸಕರು, ನರಸಿಂಹರಾಜಪುರ ವಿಧಾನ ಸಭಾ ಕ್ಷೇತ್ರ 


ಅಧ್ಯಕ್ಷರು 


ಶ್ರೀ ವೈ .ಎಸ್.ಗಣೇಶ್ ಬಿನ್ ವೈ .ಎಸ್. ಶ್ರೀನಿವಾಸಯ್ಯ , ಯಡಗೆರೆ, 
ಕಮಲಾಪುರ ಗ್ರಾಮ , ಸೀತೂರು ಅಂಚೆ, ನರಸಿಂಹರಾಜಪುರ ತಾಲ್ಲೂಕು 


ಸದಸ್ಯರು 
(ಸಾಮಾನ್ಯ ) 


ಶ್ರೀ ನಾಗರಾಜ ಬಿನ್ ಸೊರಪ್ಪ, ಬಿ.ಹೆಚ್ .ಕೈಮರ ಅಂಚೆ, 
ನರಸಿಂಹರಾಜಪುರ ತಾಲ್ಲೂಕು 


ಸದಸ್ಯರು 
( ಪರಿಶಿಷ್ಟ ಪಂಗಡ) 

ಸದಸ್ಯರು 
( ಮಹಿಳೆ) 


ಶ್ರೀಮತಿ ಗೀತಾ ಕೋಂ ಗುರುಮೂರ್ತಿ, ಮೂಡುಬಾಗಿಲು ಅಂಚೆ, 
ನರಸಿಂಹರಾಜಪುರ ತಾಲ್ಲೂಕು 


ತಹಶೀಲ್ದಾರರು, ನರಸಿಂಹರಾಜಪುರ ತಾಲ್ಲೂಕು, ನರಸಿಂಹರಾಜಪುರ 


(ಕಾರ್ಯದರ್ಶಿ ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್. ಕೃಷ್ಣಪ್ಪ, 

ಪೀಠಾಧಿಕಾರಿ , 

ಕಂದಾಯ ಇಲಾಖೆ ( ಭೂ ಮಂ - 2) 
ಕಂದಾಯ ಸಚಿವಾಲಯ 


ಪಿ . ಆರ್ . 997 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 63 ಎಲ್‌ಜಿಯು 2011 (P-1), ಬೆಂಗಳೂರು, ದಿನಾಂಕ : 15ನೇ ಅಕ್ಟೋಬರ್, 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94- ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ , ಕೊಪ್ಪ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ 


೨೨೨೦ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಡಿಸೆಂಬರ್ ೨೨ , ೨೦೧೧ 


ಭಾಗ – ೪ಎ 


ಕ್ರಸಂ. 


ತಾಲ್ಲೂಕು 


ಸದಸ್ಯರು 


ಕೊಪ್ಪ 


ಮಾನ್ಯ ಶಾಸಕರು, ಕೊಪ್ಪ ವಿಧಾನ ಸಭಾ ಕ್ಷೇತ್ರ 


ಅಧ್ಯಕ್ಷರು 


ಶ್ರೀ ಕೆ.ಎಲ್. ಸುರೇಶ್ ಬಿನ್ ಲಕ್ಷ್ಮೀನಾರಾಯಣಯ್ಯ , ಕೆರೆಮನೆ 
ಅಗಳಗಂಡಿ, ಕೊಪ್ಪ 


ಸದಸ್ಯರು 
(ಸಾಮಾನ್ಯ) 


ಶ್ರೀ ಸತೀಶ್ ಬಿನ್ ಕುಮಾರ್ , ವಿಟ್ಲಮಕ್ಕಿ, ಕುದುರೆಗುಂಡಿ ಅಂಚೆ, ಕೊಪ್ಪ | 
ತಾಲ್ಲೂಕು 


ಸದಸ್ಯರು 
( ಪರಿಶಿಷ್ಟ ಜಾತಿ) 


ಶ್ರೀಮತಿ ಪಲ್ಲವಿ ಕೋಂ ದೀಪಕ್ , ಯಡತಾಳು, ನಿಲವಾಗಿಲು ಅಂಚೆ, 
ಕೊಪ್ಪ ತಾಲ್ಲೂಕು 


ಸದಸ್ಯರು 
( ಮಹಿಳೆ) 


ತಹಶೀಲ್ದಾರರು, ಕೊಪ್ಪ ತಾಲ್ಲೂಕು, ಕೊಪ್ಪ 


(ಕಾರ್ಯದರ್ಶಿ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಕೃಷ್ಣಪ್ಪ, 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂ - 2) 


ಪಿ . ಆರ್ . 998 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 45 ಎಲ್‌ಜಿಎ 2011 , ಬೆಂಗಳೂರು, ದಿನಾಂಕ : 19ನೇ ಅಕ್ಟೋಬರ್ , 2011. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆ, ಮೂಡಬಿದ್ರೆ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡಂತೆ ರಚಿಸಲಾಗಿದೆ. 


ಕ್ರ. ಸಂ . 


ತಾಲ್ಲೂಕು 


ಸದಸ್ಯರು 


ವರ್ಗ 


ಶ್ರೀ .ಕೆ. ಅಭಯಚಂದ್ರ, ಶಾಸಕರು, ಮೂಡಬಿದ್ರೆ ವಿಧಾನ ಸಭಾ ಕ್ಷೇತ್ರ 


ಮೂಡಬಿದ್ರೆ 
ತಾಲ್ಲೂಕು 


ಅಧ್ಯಕ್ಷರು 


ಶ್ರೀ ಭಾಸ್ಕರ ಆಚಾರ್ಯ ಬಿನ್ ಗೋಪಾಲ ಆಚಾರ್ಯ, ಅಂತಬೆಟ್ಟು 
ಮನೆ, ಬೆಳುವಾಯಿ ಅಂಚೆ ಮತ್ತು ಗ್ರಾಮ , ಮಂಗಳೂರು ತಾಲ್ಲೂಕು, 
ದಕ್ಷಿಣ ಕನ್ನಡ ಜಿಲ್ಲೆ. 


ಸದಸ್ಯರು 
(ಸಾಮಾನ್ಯ) 


ಶ್ರೀ ರಾಘವ, ಜಿ. ಮಾತೃ ಪ್ರಸಾದ್ , ಸ್ವಾಮಿಲಪದವು ಬಜ್ಜೆ, ಮಂಗಳೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 


ಸದಸ್ಯರು 
( ಎಸ್. ಟಿ) 


ಸದಸ್ಯರು 
( ಮಹಿಳೆ ) 


ಶ್ರೀಮತಿ ರೂಪಾ ಎಸ್.ಶೆಟ್ಟಿ , ಕೋಂ . ಸುರೇಶ್ ಶೆಟ್ಟಿ, ಎಡಮೇರು ಮನೆ, 
ಮೂಡುಕೊಣಾಜೆ ಗ್ರಾಮ , ಪಡುಕೊಣಾಜೆ ಅಂಚೆ, ಮಂಗಳೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
ಸ್ಪೆಷಲ್ ತಹಶೀಲ್ದಾರರು, ಮೂಡಬಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ. 


(ಕಾರ್ಯದರ್ಶಿ ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್. ಕೃಷ್ಣಪ್ಪ, 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂ - 2) 


ಪಿ . ಆರ್ . 999 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

೨೨೨೧ 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಇ 20 ಕೊಮಂಸೇ 2008( ಭಾ - 3) ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್, 2011 
ಕರ್ನಾಟಕ ಕೊಳಚೆ ಪ್ರದೇಶಗಳು ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ಕ್ಕೆ 2002ನೇ ಸಾಲಿನಲ್ಲಿ ಮಾಡಲಾದ ತಿದ್ದುಪಡಿ ಕಾಯ್ದೆ 
2002ರ ಕಲಂ 34 ಹಾಗೂ ಉಪ ಕಲಂ (2)(ಕೆ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕೆ. ಬಾಲಕೃಷ್ಣ ಬಿನ್ ಕುಪ್ಪಸ್ವಾಮಿ, ಕೃಷ್ಣರಾಜಪುರ 
ಕ್ಷೇತ್ರ, ಬೆಂಗಳೂರು ಇವರನ್ನು ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧಿಕಾರೇತರ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ .ಆರ್ . ನಾಗರಾಜ, 
ಪೀಠಾಧಿಕಾರಿ -4 , ವಸತಿ ಇಲಾಖೆ 


ಪಿ . ಆರ್ , 1001 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 28 ಕಗ್ನಸೇ 2011 ( ಭಾಗ) ಬೆಂಗಳೂರು, ದಿನಾಂಕ : 28ನೇ ಅಕ್ಟೋಬರ್ , 2011 
ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ ( ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿ ರ ಉಪಕಲಂ ( 3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಸತೀಶ್ ಕುಮಾರ ನೀಲಕಂಠ ಪಾಟೀಲ “ಪೀತಾಂಬರಾ * 10ನೇ ಕ್ರಾಸ್, ಕಲ್ಯಾಣ ನಗರ, 
ಧಾರವಾಡ ಇವರನ್ನು ಧಾರವಾಡ ಜಿಲ್ಲೆಯ ಗೃಹರಕ್ಷಕ ದಳದ ಗೌರವಸಮಾದೇಷ್ಟರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಪಿ . ಆರ್ . 1002 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸಹಾಯಕ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 47 SDE 2011, Bangalore , Dated : 12th October, 2011 


In exercise of the powers conferred by the proviso to sub - rule (1) of rule 7 of the Karnataka Civil Services (Classification , 
Control and Appeal) Rules , 1957 ,the Government of Karnataka hereby specifies that the Chief Secretary to Government shall be the 
Appointing Authority in respect of first appointments to Group - B posts of Section Officers of theKarnataka Government Secretariat. 


By Order and in the Name of the Governor ofKarnataka 


H . K . LAKSHMINARAYANA RAO , 


Under Secretary to Government(1/0), 


Department of Personnel and Administrative Reforms 


PR : 1005 


( Service Rules - 2). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 872 ವೆಚ್ಚ-12 / 11 ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011 


Technical Assistance for an Integrated Water Resources Management ( IWRM ) Pilot Programme for increasing agricultural 
productivity and sustainability in Bhadra Command Area ನ್ನು ರೂ . 225.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ICRISAT ಸಂಸ್ಥೆಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಜಲ 
ಸಂಪನ್ಮೂಲ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೨೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

ಭಾಗ - ೪ 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಜಲ ಸಂಪನ್ಮೂಲ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎನ್ . ಶ್ರೀಧರ, 
ಸರ್ಕಾರದ ಅಪರ ಕಾರ್ಯದರ್ಶಿ ( ಆಡಳಿತ), 


ಪಿ . ಆರ್ . 1008 


ಆರ್ಥಿಕ ಇಲಾಖೆ. 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 932 ವೆಚ್ಚ - 12 /11 ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011 


ಅಬಕಾರಿ ಇಲಾಖೆಯ ಮದ್ಯದ ಬಾಟಲಿಗಳ ಮೇಲೆ ಅಂಟಿಸುವ ಭದ್ರತಾ ಚೀಟಿಗಳಲ್ಲಿ ಸುಧಾರಿತ ವಿನ್ಯಾಸ ಅಳವಡಿಸಿಕೊಂಡು, ಸುರಕ್ಷತೆ 
ಇತ್ಯಾದಿ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಬಕಾರಿ ಭದ್ರತಾ ಚೀಟಿಗಳನ್ನು ಮುದ್ರಿಸಿ ಸರಬರಾಜು ಮಾಡುವ ಕಾರ್ಯವನ್ನು ನೇರವಾಗಿ ಸರ್ಕಾರಿ 
ಸ್ವಾಮ್ಯದ ಸಂಸ್ಥೆಯಾದ M /s Marketing Consultancy Agency ( MCA) ಸಂಸ್ಥೆಗೆ ವಹಿಸಲು ಅಧಿಸೂಚನೆ ಸಂಖ್ಯೆ: ಆಇ 763 ವೆಚ್ಚ 12 /2010, 

ಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಅಬಕಾರಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ : 16 - 11 - 2012 ರವರೆಗೆ 
ವಿಸ್ತರಿಸಲಾಗಿದೆ. 
ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎ.ಎನ್. ಶ್ರೀಧರ, 

ಸರ್ಕಾರದ ಅಪರ ಕಾರ್ಯದರ್ಶಿ ( ಆಡಳಿತ ), 
ಪಿ . ಆರ್‌ . 1009 

ಆರ್ಥಿಕ ಇಲಾಖೆ. 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 52 ಎಲ್‌ಜಿಸಿ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
| ಹಿರಿಯೂರು 1) ಶ್ರೀ ಸುಧಾಕರ್ , ಶಾಸಕರು, ಹಿರಿಯೂರು ತಾಲ್ಲೂಕು, 

ಅಧ್ಯಕ್ಷರು 
ಚಿತ್ರದುರ್ಗ ಜಿಲ್ಲೆ. 
2 ) ಶ್ರೀ ಎಂ . ಡಿ. ಗೌಡ್ರು ಬಿನ್ ಮೂಡ್ಡಪ್ಪ , ಕಂದಿಕೆರೆ ಹಿರಿಯೂರು | ಸದಸ್ಯರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 

( ಸಾಮಾನ್ಯ ) 
3) ಶ್ರೀ ಆರ್. ಮಂಜುನಾಥ್ ಬಿನ್ ರಂಗಸ್ವಾಮಿ , ಇದ್ದಿಲನಾಗೇನಹಳ್ಳಿ, | ಸದಸ್ಯರು 
ಉಡುವಳ್ಳಿ ಅಂಚೆ, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 

( ಪ. ಪಂಗಡ) 
4) ಶ್ರೀಮತಿ ಲೀಲಾವತಿ ಕೋಂ ದಾಸಪ್ಪ , ಮ್ಯಾಕ್ಲರಹಳ್ಳಿ ಅಂಚೆ, ಸದಸ್ಯರು 
ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 

( ಮಹಿಳೆ) 
5) ತಹಶೀಲ್ದಾರ್‌, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 

ಸದಸ್ಯ 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ . ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ . ಆರ್ . 1010 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

೨೨೨೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 18 ಎಲ್‌ಜಿಎಲ್ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಬೆಳಗಾವಿ ಜಿಲ್ಲೆ, ಗೋಕಾಕ್ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 
ಕ್ರ. ಸಂ . ತಾಲ್ಲೂಕು 

ಸದಸ್ಯರು 
ಗೋಕಾಕ್ ( 1) ಶ್ರೀ ಜಾರಕಿಹೊಳಿ ರಮೇಶ ಲಕ್ಷ್ಮಣರಾವ, ಶಾಸಕರು, 

ಅಧ್ಯಕ್ಷರು 
2) ಶ್ರೀ ಭೀಮಪ್ಪ ಲಕ್ಷ್ಮಪ್ಪಾ ಗುಡೆನ್ನವರ, 

ಸದಸ್ಯರು 
ಸಾ : ನಾಗನೂರು, ಗೋಕಾಕ್ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

( ಸಾಮಾನ್ಯ ) 
3) ಶ್ರೀ ಲಕ್ಷ್ಮಣ ಬಸಪ್ಪ ನಾವಲಗಿ, 

ಸದಸ್ಯರು 
ಸಾ : ಕಲ್ಲೋಳಿ, ಗೋಕಾಕ್ ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 

( ಪ. ಜಾತಿ) 
4) ಶ್ರೀಮತಿ ಶಾಂತಾ ಸಿದ್ದಪ್ಪ ಬಿ. ಪಾಟೀಲ, 

ಸದಸ್ಯರು 
ಸಾ : ಕೊಳವಿ, ಗೋಕಾಕ್ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

( ಮಹಿಳೆ) 
5) ತಹಶೀಲ್ದಾರ್‌, ಗೋಕಾಕ್ ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 

ಸದಸ್ಯ ಕಾರ್ಯದರ್ಶಿ 


1. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಪಿ . ಆರ್‌ . 1011 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 39 ಎಲ್‌ಜಿಇ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011 . 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮನರ್ ರಚಿಸಿ ಆದೇಶಿಸಿದೆ. 
ಕ್ರ. ಸಂ. ತಾಲ್ಲೂಕು 

ಸದಸ್ಯರು 
1. | ಸಂಡೂರು 1) ಶ್ರೀ ಇ . ತುಕಾರಾಂ, ಶಾಸಕರು, ಸಂಡೂರು ತಾಲ್ಲೂಕು 

ಅಧ್ಯಕ್ಷರು 
2) ಶ್ರೀ ಕುಮಾರಗೌಡ ಬಿನ್ ಅಜ್ಜನಗೌಡ, ಜಗೇನಹಳ್ಳಿ ಗ್ರಾಮ , ಸದಸ್ಯರು 
ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

( ಸಾಮಾನ್ಯ ) 
3) ಶ್ರೀ ಆರ್. ಧನಂಜಯ ಬಿನ್ ರಾಯಪ್ಪ, 

ಸದಸ್ಯರು 
ಫೈರ್ ಸ್ಟೇಷನ್, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

( ಪ. ಜಾತಿ) 
4) ಶ್ರೀಮತಿ ಭಾಗ್ಯಲಕ್ಷ್ಮಿ ಕೋಂ ನಾಗರಾಜರೆಡ್ಡಿ, 

ಸದಸ್ಯರು 
ವಡ್ಡು ಗ್ರಾಮ , ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

(ಮಹಿಳೆ) 
5) ತಹಶೀಲ್ದಾರ್‌, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 1012 


ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


೨೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

ಭಾಗ – ೪ಎ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 279 ಎಂಆರ್‌ಇ 2011 . ಬೆಂಗಳೂರು, ದಿನಾಂಕ: 04ನೇ ನವೆಂಬರ್ , 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ , 1966 ರ ಕಲಂ 18( 2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ “ಶ್ರೀ ವಿರೂಪಾಕ್ಷಗೌಡ ತಂದೆ ಅಯ್ಯನಗೌಡ ಪೋಲೀಸ್ ಪಾಟೀಲ್ ಸಾ|| ಮೈಲಾಪುರ ” ಇವರನ್ನು “ ಕಾರಟಗಿ ಭತ್ತ ಮತ್ತು ಅಕ್ಕಿ 
ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಖಾಲಿ ಇರುವ ಕೃಷಿ ಸಂಸ್ಕರಣ ಸಹಕಾರ ಸಂಘ ಕ್ಷೇತ್ರದ ಸದಸ್ಯ ಸ್ಥಾನಕ್ಕೆ ” ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಕೆ. ವಾಸುದೇವಮೂರ್ತಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಪಿ . ಆರ್ . 1014 

ಸಹಕಾರ ಇಲಾಖೆ. 
OFFICE OF THE KARNATAKA LAW REPORTING COUNCIL BANGALORE 


NOTIFICATION 


No . LRC . 28 / 1991, Bangalore , Dated : 11th November, 2011 
In exercise of the powers conferred by sub -rule 1(c) of rule 3 of the Karnataka Law Reports Rules, 1983, the Hon ble 
Acting Chief Justice , High Court of Karnataka , Bangalore is pleased to nominate Sriyuths. Ravivarma kumar, D .N . Nanjunda Reddy , 
and N . Devadas , Senior Advocates, as Members of Karnataka Law Reporting Council for a period of three years w .e .f., 10 - 11 - 2011 . 

By Order of the Hon ble Acting Chief Justice , 
Chairman Karnataka Law Reporting Council, 

P . KRISHNA BHAT, 
PR : 1015 

Secretary , 

Karnataka Law Reporting Council,Bangalore . 
PLANNING , PROGRAMME MONITORING & STATISTICS SECRETARIAT 

NOTIFICATION 


No. PD 02 SWP 2009 Bangalore , Dated : 11th November, 2011 


In exercise of the powers conferred by clause(iii) of sub -section (1) of section 10 of the Registration of Births and Deaths 
Act 1969 (Central Act 18 of 1969), the Government of Karnataka hereby specify the Headmasters of Government Primary schools for 
the purpose of the said section . 


By Order and in the Name of the Governor of Karnataka 


K .V . RAMA, 


Under Secretary to Government , 
Planning , Programme Monitoring & Statistics Department (S-5) 


PR : 1017 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 902 ವೆಚ್ಚ -12 / 11 ಬೆಂಗಳೂರು, ದಿನಾಂಕ: 03ನೇ ನವೆಂಬರ್, 2011 
ವಿಧಾನ ಪರಿಷತ್ತಿನ ಅಧಿವೇಶನ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಪ್ರಾಂಗಣದಲ್ಲಿ ಕಾರ್ಯನಿರ್ವಹಿಸುವ ಪುರುಷ ಹಾಗೂ ಮಹಿಳಾ 
ಅಧಿಕಾರಿ/ ವರದಿಗಾರರಿಗೆ ಸಮವಸ್ತ್ರ, ಪಾದರಕ್ಷೆ ಒದಗಿಸುವ ಸಂಬಂಧ, ಹೊಲಿಗೆ ವೆಚ್ಚ ಸೇರಿದಂತೆ ಪುರುಷರ ಸಮವಸ್ತ್ರ, ಟೈ ಮತ್ತು ಬೆಲ್ಸ್ಗಳನ್ನು 
* 197,244 /- ವೆಚ್ಚದಲ್ಲಿ ನೇರವಾಗಿ ಮೆ : ರೇಮಂಡ್ ಷಾಪ್ ಪಂಚರತ್ನ ಎಂ . ಜಿ. ರಸ್ತೆ, ಬೆಂಗಳೂರು ಇಲ್ಲಿಂದ, ಹೂ , ಚಪ್ಪಲಿ ಮತ್ತು ಸಾಕ್ಸ್‌ಗಳನ್ನು 
* 1,15, 262 /- ವೆಚ್ಚದಲ್ಲಿ ನೇರವಾಗಿ ಮೆ : ಏರೋಕ್ಲಬ್ ವುಡ್‌ಲ್ಯಾಂಡ್‌, ಕಮರ್ಷಿಯಲ್ ಸ್ಟ್ರೀಟ್, ಬೆಂಗಳೂರು ಇಲ್ಲಿಂದ ಹಾಗೂ ಸೀರೆ ಮತ್ತು ರವಿಕೆ 
ಬಟ್ಟೆಗಳನ್ನು 1,96,020/ - ವೆಚ್ಚದಲ್ಲಿ ನೇರವಾಗಿ ಕೆ.ಎಸ್. ಐ .ಸಿ., ಎಂ . ಜಿ.ರಸ್ತೆ, ಬೆಂಗಳೂರು ಇಲ್ಲಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಮಂಡಲ 
ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


೨೨೨೫ 


ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯವು 


ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು 
ದೃಢಪಡಿಸಿಕೊಳ್ಳಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1020 

ಆರ್ಥಿಕ ಇಲಾಖೆ.(ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 897/898 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ: 03ನೇ ನವೆಂಬರ್, 2011 
ಕರ್ನಾಟಕದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಕಾರ್ಯಕ್ರಮದ ಸಾಧನೆಯ ಮೌಲ್ಯಮಾಪನ ಅಧ್ಯಯನ ಕಾರ್ಯವನ್ನು ೯ 28.80 
ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಗ್ರಾಸ್‌ರೂಟ್ ರೀಸರ್ಚ್ ಅಂಡ್ ಅಡ್ಕೊಕೆಸಿ ಮೂವ್‌ಮೆಂಟ್, ಮೈಸೂರು ಈ ಸಂಸ್ಥೆಗೆ ಹಾಗೂ ರಾಜ್ಯದಲ್ಲಿನ ಪ್ರೌಢಶಿಕ್ಷಣ 
ಮತ್ತು ಪದವಿ ಪೂರ್ವ ಶಿಕ್ಷಣ ಕ್ಷೇತ್ರಗಳ ಅಧ್ಯಯನ ಕಾರ್ಯವನ್ನು ೯ 18.27 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಘೋರಂ ಆಫ್ ಕರ್ನಾಟಕ ರಿಟೈರ್ಡ್ 
ಎಜುಕೇಷನ್ ಆಫೀಸರ್ (ಎಫ್ -ಕೇರ್) , ಬೆಂಗಳೂರು ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 
1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಯೋಜನೆ , ಕಾರ್ಯಕ್ರಮ , ಸಂಯೋಜನೆ & ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಮೌಲ್ಯಮಾಪನ ಅಧ್ಯಯನ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಬಿ . ವಿಜಯ ಕುಮಾರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 1021 

ಆರ್ಥಿಕ ಇಲಾಖೆ.( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 910 ವೆಚ್ಚ - 12 / 11 ಬೆಂಗಳೂರು, ದಿನಾಂಕ : 05ನೇ ನವೆಂಬರ್ , 2011 
ಬಳ್ಳಾರಿ ಮತ್ತು ಹೊಸಪೇಟೆ ಪ್ರದೇಶಗಳಲ್ಲಿನ ಒಟ್ಟು 4000 ಹೆಕ್ಟೇರ್‌ ಗಣಿ ಗುತ್ತಿಗೆ ಪ್ರದೇಶಗಳ ಸರ್ವೇಕ್ಷಣೆ ಮತ್ತು ಗಡಿ ಗುರುತಿಸುವ ಜಂಟಿ 
ಮೋಜಣಿ ಕಾರ್ಯವನ್ನು ಹೆಕ್ಟೇರ್‌ಗೆ ರೂ .3,500/- ಶುಲ್ಕದ ಲೆಕ್ಕದಲ್ಲಿ ಒಟ್ಟು ರೂ .1.40 ಕೋಟಿಗಳ ವೆಚ್ಚದಲ್ಲಿ ನೇರವಾಗಿ NIT -K, ಸುರತ್ಕಲ್ ಸಂಸ್ಥೆಗೆ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಬಿ . ವಿಜಯ ಕುಮಾರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ.( ಸಂಗ್ರಹಣಾ ಕೋಶ) 


ಪಿ . ಆರ್ . 1022 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 916 ವೆಚ್ಚ- 12 / 11 ಬೆಂಗಳೂರು, ದಿನಾಂಕ: 05ನೇ ನವೆಂಬರ್, 2011 
ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರ ಕೊಠಡಿಗೆ ರೂ . 3,95,393.00ಗಳ ವೆಚ್ಚದಲ್ಲಿ ಮೆ :ಡೀಕೋ ಡಿಸೈನ್ ಸಂಸ್ಥೆಯಿಂದ 
ಪೀಠೋಪಕರಣಗಳನ್ನು ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೨೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

ಭಾಗ – ೪ಎ 
ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಮಂಡಲ ಸಚಿವಾಲಯವು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1023 

ಆರ್ಥಿಕ ಇಲಾಖೆ.(ಸಂಗ್ರಹಣಾ ಕೋಶ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 265 ಎಲ್‌ಆರ್‌ಎ 2009 , ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್ , 2011 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ(1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ 
ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ 
ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 


ಭೂ ನ್ಯಾಯ 
ಮಂಡಳಿಯ ಹೆಸರು 


ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 


ಭಟ್ಕಳ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 


ಶ್ರೀ ಮೋಹನ ಭದ್ರಾ ಶಿರಾಲಿಕರ, ( ಪರಿಶಿಷ್ಟ ಜಾತಿ) 
ಹಿಂದೂ ಕಾಲಾನಿ ಅಂಚೆ, 

ಭಟ್ಕಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
2) ಶ್ರೀ ರಾಜೇಶ ಈರಪ್ಪ ನಾಯ್ಕ , 

ಮುಂಡಳಿ ಅಂಚೆ, ಭಟ್ಕಳ ತಾಲ್ಲೂಕು, 

ಉತ್ತರ ಕನ್ನಡ ಜಿಲ್ಲೆ. 
3) ಶ್ರೀ ಈಶ್ವರ ಸುಕ್ರ ನಾಯ್ಕ , 

ಮುರ್ಡೆಶ್ವರ ಅಂಚೆ, ಭಟ್ಕಳ ತಾಲ್ಲೂಕು, 

ಉತ್ತರ ಕನ್ನಡ ಜಿಲ್ಲೆ. 
4) ಶ್ರೀ ಅನಂತ ನರಸಿಂಹ ಪೈ , 

ವಿ. ಟಿ.ರೋಡ ಅಂಚೆ, ಭಟ್ಕಳ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್ . ನಾರಾಯಣ ಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1024 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 108 ಎಲ್‌ಜಿಕೆ 2011 ಬೆಂಗಳೂರು, ದಿನಾಂಕ: 03ನೇ ನವೆಂಬರ್ , 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 60 ಎಲ್‌ಜಿಕೆ 2009, ದಿನಾಂಕ: 10- 03 - 2010ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕು 
ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಸಾಮಾನ್ಯ ವರ್ಗದ ಸದಸ್ಯರನ್ನಾಗಿ ನೇಮಿಸಲಾಗಿದ್ದ ಶ್ರೀ ವೆಂಕಟೇಶಗೌಡ, ನೂಟವೇ ಗ್ರಾಮ , ಟೇಕಲ್ 
ಹೋಬಳಿ , ಮಾಲೂರು ತಾಲ್ಲೂಕು ಇವರ ನಾಮ ನಿರ್ದೇಶನವನ್ನು ರದ್ದುಪಡಿಸಿ ಸದರಿಯವರ ಸ್ಥಾನದಲ್ಲಿ ಶ್ರೀ ನಾಗರಾಜರೆಡ್ಡಿ (ಸಾಮಾನ್ಯ ವರ್ಗ ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


೨೨೨೭ 


ಇರಬನಹಳ್ಳಿ ಗ್ರಾಮ , ಕಸಬಾ ಹೋಬಳಿ , ಮಾಲೂರು ತಾಲ್ಲೂಕು ಇವರನ್ನು ಸದರಿ ಸಮಿತಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಬಿ.ಕೆ. ರಾಮಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ.( ಭೂ . ಮಂ ). 


ಪಿ .ಆರ್. 1025 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 463 ಎಲ್‌ಜಿಬಿ 2011 , ಬೆಂಗಳೂರು, ದಿನಾಂಕ : 03ನೇ ನವೆಂಬರ್, 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 468 ಎಲ್‌ಜಿಬಿ 2009 , ದಿನಾಂಕ: 16 - 02 - 2010ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ನೆಲಮಂಗಲ ತಾಲ್ಲೂಕಿಗೆ ರಚಿಸಲಾಗಿದ್ದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಸರ್ಕಾರದ ದಿನಾಂಕ 13 - 12 -2010ರ 
ಅಧಿಸೂಚನೆಯಂತೆ ರದ್ದುಪಡಿಸಿರುವುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಬಗರ್ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


ಕ್ರ. ಸಂ . 

| ತಾಲ್ಲೂಕು 


1. 


| 


ನೆಲಮಂಗಲ 


ಅಧ್ಯಕ್ಷರು 


ಸದಸ್ಯರು 
ಶ್ರೀ ಎಂ . ವಿ . ನಾಗರಾಜು, ಮಾನ್ಯ ಶಾಸಕರು, ನೆಲಮಂಗಲ ವಿಧಾನ 
ಸಭಾ ಕ್ಷೇತ್ರ 
ಶ್ರೀ ಎನ್. ಮುನಿರಾಮಯ್ಯ ಬಿನ್ ನಂಜಯ್ಯ , 6725, ವೀವರ್ 
ಕಾಲೋನಿ, ನೆಲಮಂಗಲ 
ಶ್ರೀ ಹನುಮಂತರಾಯಪ್ಪ ಬಿನ್ ವೆಂಕಟ ಮುನಿಯಪ್ಪ, 
ಮಾರಗೊಂಡನಹಳ್ಳಿ, ಕಂಬಾಳು ಅಂಚೆ, ನೆಲಮಂಗಲ ತಾಲ್ಲೂಕು 
ಶ್ರೀಮತಿ ರಾಜಮ್ಮ ಕೋಂ ಪ್ರಕಾಶ್ , ನಂ .2758, ಭುವನೇಶ್ವರಿ 
ದೇವಸ್ಥಾನದ ಹಿಂಭಾಗ, ಕೋಟೆಬೀದಿ, ನೆಲಮಂಗಲ ತಾಲ್ಲೂಕು 
| ತಹಶೀಲ್ದಾರರು, ನೆಲಮಂಗಲ ತಾಲ್ಲೂಕು, ನೆಲಮಂಗಲ 


ಸದಸ್ಯರು 
( ಸಾಮಾನ್ಯ ) 

ಸದಸ್ಯರು 
( ಪರಿಶಿಷ್ಟ ಜಾತಿ) 

ಸದಸ್ಯರು 
( ಮಹಿಳೆ) 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕೆ. ರಾಮಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 1026 

ಕಂದಾಯ ಇಲಾಖೆ.( ಭೂ . ಮಂ ). 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 (A-0)( ಭಾ -1), ಬೆಂಗಳೂರು, ದಿನಾಂಕ : 08ನೇ ನವೆಂಬರ್, 2011 . 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11 (1)(b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( ಎ -10 ( ಭಾ ) ದಿನಾಂಕ 8 -1- 2010ರಲ್ಲಿ ಬಿಜಾಪುರ ನಗರಸಭೆಗೆ 5 ಜನರನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ 
ನೇಮಕ ಮಾಡಲಾಗಿದ್ದು, ಕ್ರಮಸಂಖ್ಯೆ:5ರಲ್ಲಿರುವ ಶ್ರೀ .ಕೃಷ್ಣ ಪಡಗಾನೂರ ಬಿನ್ ಸೀತಾರಾಮಾಚಾರ್ ಪಡಗಾನೂರ್, ಬಿಜಾಪುರ ಇವರ ಬದಲಿಗೆ 
ಶ್ರೀ .ಗಿರೀಶ್ ತಂ . ವೆಂಕಟೇಶರಾವ್ ಕುಲಕರ್ಣಿ ಇವರನ್ನು ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್‌. ರವೀಂದ್ರ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 1028 


೨೨೨೮ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 959 ವೆಚ್ಚ - 12 /11 ಬೆಂಗಳೂರು, ದಿನಾಂಕ: 09ನೇ ನವೆಂಬರ್, 2011 
ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ - ಋಣ ನಿರ್ವಹಣೆ ನಿರ್ದೇಶನಾಲಯದ ಸುವ್ಯವಸ್ಥಿತ ಕಾರ್ಯನಿರ್ವಹಣೆ ಹಾಗೂ ಹದಿಮೂರನೇ 
ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ಸ್ಥಳೀಯ ಸಂಸ್ಥೆಗಳ ಲೆಕ್ಕಪತ್ರಗಳ ಮರು ವಿನ್ಯಾಸ ಕಾರ್ಯಗಳಲ್ಲಿ ಆರ್ಥಿಕ ಇಲಾಖೆಗೆ ನೆರವಾಗಲು ನಿವೃತ್ತ 
ಅಧಿಕಾರಿಯಾದ ಶ್ರೀ ಸಿ. ಎಂ . ಶಿರೋಳ್, ಐ.ಎ.ಎಸ್ ಇವರನ್ನು ಮಾಸಿಕ ( 80, 000/- ಗಳ ಸಮಾಲೋಚನಾ ಶುಲ್ಕದೊಂದಿಗೆ, ಓರ್ವ ಆಪ್ತ ಸಹಾಯಕ 
ಮಾಸಿಕ ( 23 ,000/- ಮೀರದಂತೆ ಸಂಭಾವನೆ ಹಾಗೂ ಓರ್ವ ದಲಾಯತ್ ಮಾಸಿಕ ( 5 ,750/ - ಮೀರದಂತೆ ಸಂಭಾವನೆಯೊಂದಿಗೆ ಇವರುಗಳ 
ಸೇವೆಯನ್ನು ಒಂದು ವರ್ಷದ ಕಾಲಾವಧಿಗೆ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ. ವಿಜಯ ಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ.( ಸಂಗ್ರಹಣಾ ಕೋಶ) 


ಪಿ . ಆರ್‌ . 1030 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ 279 ಎಂಆರ್‌ಇ(2)2011 ಬೆಂಗಳೂರು, ದಿನಾಂಕ: 09ನೇ ನವೆಂಬರ್, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 18( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, “ಶ್ರೀ ಶರಣಬಸಪ್ಪ ತಂದೆ ಪಂಪಾಪತೆಪ್ಪ ಸಜ್ಜನ ” ಇವರನ್ನು “ ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಖಾಲಿ ಇರುವ ಕೃಷಿ ಸಂಸ್ಕರಣ 
ಘಟಕ ಕ್ಷೇತ್ರದ ಸದಸ್ಯ ಸ್ಥಾನಕ್ಕೆ ” ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಸಿ.ಕೆ. ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಪಿ .ಆರ್. 1031 

ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 36 ಎಸ್ಎಂಆರ್ 2011 , ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ , 2011 . 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್-I ರ ಐಟಂ 284 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 

( 285) ಅಭಯ ಐ ಹಾಸ್ಪಿಟಲ್ , ಸೂಪರ್ ಸ್ಪೆಷಾಲಿಟಿ ಐ ಕೇರ್ ಸೆಂಟರ್ , # 77 , 100 ಅಡಿ ರಿಂಗ್ ರಸ್ತೆ, ಬಿ.ಎಸ್ .ಕೆ.3ನೇ ಹಂತ , 5ನೇ ಬ್ಲಾಕ್ , 
ಬೆಂಗಳೂರು- 560 085 . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ. ಮಾರ್ಕಂಡೇಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2) . 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 36 SMR 2011 , Bangalore , Dated : 9th November, 2011 


In exercise of the powers conferred by clause (ff) of rule 3 of the Karnataka Government Servants (Medical Attendance ) 
Rules 1963, the Government of Karnataka hereby adds the following item after item 284 of Schedule I to the said rules, namely : 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


೨೨೨೯ 


(285 ) Abhaya Eye Hospital , Super Speciality Eye Care Centre , # 77 , 100 Ft. Ring Road , B .S .K . 3rd Stage , 5th Block , 

Bangalore- 560 085 


By Order and in the Name of the Governor ofKarnataka 


P . MARKANDEYA , 


Under Secretary to Government, 
Department of Personnel and Administrative Reforms 


PR : 1032 

(Service Rules-2 ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 37 ಎಸ್ಎಂಆರ್ 2011 , ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ , 2011 . 
- ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ ನಿಯಮ 3 ರ ಖಂಡ (ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- I ರ ಐಟಂ 285 ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 

(286) ಕೊಲಂಬಿಯಾ ಏಷಿಯಾ ಹಾಸ್ಪಿಟಲ್, ಸರ್ವೆ ನಂ .85 - 86, ಬೆಂಗಳೂರು- ಮೈಸೂರು ರಿಂಗ್ ರಸ್ತೆ ಜಂಕ್ಷನ್ , ಬನ್ನಿಮಂಟಪ ಎ ಲೇಔಟ್ , 
ಸಿದ್ದಿಕಿ ನಗರ, ಮಂಡಿ ಮೊಹಲ್ಲ, ಮೈಸೂರು- 570 003. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪಿ. ಮಾರ್ಕಂಡೇಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2 ). 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 37 SMR 2011 , Bangalore, Dated : 9th November, 2011 


In exercise of the powers conferred by clause ( ff) of rule 3 of the Karnataka Government Servants (Medical Attendance ) 
Rules 1963 , the Government of Karnataka hereby adds the following item after item 285 of Schedule I to the said rules , namely : 


(286 ) Columbia Asia Hospital, Survey No .85 -86 , Bangalore -Mysore Ring Road Junction , Bannimantapa ‘ A ’ Layout, 


Siddiqui Nagar, MandiMohalla , Mysore -570 003. 


By Order and in the Name of the Governor ofKarnataka 


P . MARKANDEYA , 


Under Secretary to Government , 


Department of Personnel and Administrative Reforms 


PR : 1033 

(Service Rules-2). 
ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ: 107: ಪ್ರವಾನಿ : 2011, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್ , 2011. 
ಶ್ರೀ ಕೆ. ಕೃಷ್ಣಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ, ಪ್ರವಾಸೋದ್ಯಮ ಇಲಾಖೆ ಇವರನ್ನು ತಾಜ್ ಕರ್ನಾಟಕ ಹೋಟೆಲ್ ಅಂಡ್ 
ರೆಸಾರ್ಟ್ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಎಂ . ಎಸ್ . ಮಹಂತೇಶಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ , ಪ್ರವಾಸೋದ್ಯಮ 


೨೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

ಭಾಗ – ೪ಎ 
ಇಲಾಖೆ ಇವರ ನಿಯೋಜನೆಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆಂಪೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಪಿ . ಆರ್‌ . 1034 

ಪ್ರವಾಸೋದ್ಯಮ ಇಲಾಖೆ. 
ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ: 108: ಪ್ರವಾನಿ : 2011 , ಬೆಂಗಳೂರು, ದಿನಾಂಕ: 18ನೇ ನವೆಂಬರ್ , 2011. 
ಶ್ರೀ ಕೆ. ಕೃಷ್ಣಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಎಂ .ಎಸ್.ಮಹಂತೇಶಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿ , ಪ್ರವಾಸೋದ್ಯಮ 
ಇಲಾಖೆ ಇವರ ನಿಯೋಜನೆಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆಂಪೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) , 
ಪಿ . ಆರ್ . 1035 

ಪ್ರವಾಸೋದ್ಯಮ ಇಲಾಖೆ. 
ENERGY SECRETARIAT, 


NO. EN 88 EBS 2011 , BANGALORE , DATED : 16.09.2011 . 


NOTIFICATION 


In exercise of the powers conferred by sub-section (1) of Section 162 of the Electricity Act 2003 (Central Act 36 of 2003 ) 
and in supersession of the earlier notifications/orders issued in this behalf , the Government of Karnataka hereby appoints the Chief 
Electrical Inspector to Govt. of the department of Electrical Inspectorate, as Chief Electrical Inspector, to exercise the powers and to 
perform the functions of the Chief Electrical Inspector specified under the said Act having jurisdiction in whole of the State of 
Karnataka and other officers of the department of Electricalinspectorate specified in column (2) of the table below to be the Electrical 
Inspectors ,to exercise the powers and to perform the functions of the Electrical Inspector under the said Act in respect of the areas 
specified in column (3) thereof for the purpose of said Act, until further orders. 


TABLE 


Sl.No . 


PresentDesignation 


Area / Jurisdiction 


Deputy Chief Electrical Inspector, 
Bangalore North , 


N1, N2, N3, N4, N5, N6, N7,W1,W2,W3,W4,W5,W6,W7, 
Nelamangala Subdivisions of BESCOM in Bangalore City 
limits and Ramanagara , Davanagere & Chitradurga districts 


Deputy Chief Electrical Inspector, 
Bangalore South 


Deputy Chief Electrical Inspector, 
Bangalore East 


S1, S2, 33, 34 , 35, S6 , S7, 58, 59, S10, S11 , S12 & Anekal 
subdivisions of BESCOM in Bangalore City limits and 
Chandapura Subdivision of BESCOM . 
E1,E2, E3,E4 ,E5,E6,E6,E7, E8, c1. c2,C3, C4, C5,C6, C7 
subdivisions of BESCOM in Bangalore City limits and 
Hoskete , Nandagudi, Doddaballapur & Devanahalli Sub 
divisions of BESCOM , Kolar, Chikkaballapur & Tumkur 
districts 


ZION – Ya 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


9920 


SI.No . 


Present Designation 


Area/ Jurisdiction 


Mangalore , Udupi, Shimoga & Chikkamaglore districts 


Deputy Chief Electrical Inspector, 
Mangalore. 
Deputy Chief Electrical Inspector, 
Mysore 
Deputy Chief Electrical Inspector, 
Bellalry . 
Deputy Chief Electrical Dharwad. 


Mysore, Chamarajanagara , Mandya , Hassan & Kodagu 
Districts. 
Bellary, Koppal, Gulbarga , Raichur Bidar & Yadgir Districts 


Dharwad , Haveri, Gadag , Uttarakannada, Belgaum , Bijapur & 
Bagalkote Districts 


Electrical Inspector, Bangalore North 


Electrical Inspector, Bangalore West 


N1, N2, N3, N4, N5, NO , N7 & Nelamangala BESCOM Sub 
divisions. 
W1,W2,W3, W4, W5, W6, W7 Sub -divisions of BESCOM & 
Ramanagara district. 
Davanagere & Chitradurga Districts. 


Electrical Inspector, Davanagere 


11 . 


Electrical Inspector, Bangalore South 


Electrical Inspector, Bangalore Additional 
South 


Electrical Inspector , Bangalore East 


Electrical Inspector, Bangalore Additional 
East 
Electrical Inspector, Bangalore Central 


S1, S2, S6, Anekal, S5, S9 & Chandapur Sub-divisions of 
BESCOM . 
S4,57,510,S3, S8, S11 & S12 BESCOM Sub - divisions in 
Bangalore city limits , 
E3 , E4 , E6 , E7 BESCOM Sub -divisions in Bangalore city 
limits , & Kolar District. 
E1, E2, E5, E8 Hoskote, Nandagudi BESCOM Subdivisions in 
Bangalore city limits , & Chikkaballapur District. 
C1, C2, C3, C4 , C5 , C6, C7 of BESCOM sub divisions in 
Bangalore city limits , Doddaballapur & Devanahalli 
Subdivisions & Tumkur District. 
NR Mohalla , Chamundipuram ,Mysore Central Sub divisions 
of CESC , T. Narasipura & Nanjungudu Taluks & Mandya 
District. 
Hootagalli, V .V . Mohalla , Kuvempunagar , H .D .Kote , 
Hunasooru, Piriyapatana, K .R .Nagar Sub divisions of CESC 
& Chamarajnagar District. 


16 . 


Electrical Inspector,Mysore North 


17 . 


Electrical Inspector, Mysore South 


Electrical Inspector, Hassan . 


Hassan & Kodagu District. 


19 . 


Electrical Inspector, Mangalore 


Dakshina Kannada District 


20 . 


Electrical Inspector, Udupi. 


Udupi Districts 


21. 


Electrical Inspector, Shimoga . 


Shimoga & Chikkamagalore District 


22 . 


Electrical Inspector, Bellalry 


Bellary & Koppal District. 


Electrical Inspector, Gulbarga 


Gulbarga , Bidar , Raichur & Yadgir Districts 


Electrical Inspector Dharwad 


Dharwad , Gadag, Haveri & Uttarakannada Districts . 


25 . 


Electrical Inspector, Belgaum 


Belgaum , Bijapura & Bagalkote Districts . 


26 . 


N4 & N5 BESCOM Subdivisions 


Deputy Electrical Inspector, Bangalore 
North 


9929 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


XJOD – No 


SI.No . 


Present Designation 


Area/ Jurisdiction 


3 


27. 


Deputy Electrical Inspector, Addl. 
Bangalore North 
Deputy Electrical Inspector, Bangalore 
West 


N1, N2, N3, N6 ,N7 & Nelamangala Sub divisions of 
BESCOM 
W1, W2,W3, W4, W5, W6 & W7 Subdivisions of BESCOM . 


29 . 


Deputy Electrical Inspector, Ramanagara 


Ramanagara District 


30. 


Deputy Electrical Inspector, Chitradurga. 


Chitradurga District 


31. 


Deputy Electrical Inspector, Davanagere 


Davanagere District 


32 


S1 , S2 , S6 , & Anekal Sub divisions of BESCOM 


Deputy Electrical Inspector, Bangalore 
South – 1 
Deputy Electrical Inspector, Bangalore 
South - 2 


S5 , S9 & Chandapura Sub divisions of BESCOM 


34. 


S4 , S7, S10 & S12 Sub divisions of BESCOM 


35 . 


S3, S8 , & S11 Sub divisions of BESCOM 


Deputy Electrical Inspector, Bangalore 
Addl.South - 1 
Deputy Electrical Inspector, Bangalore 
Addl.South -2 
Deputy Electrical Inspector , Bangalore 
East 


36 . 


E3, E4, E6 & E7 Sub divisions of BESCOM 


37 . 


Deputy Electrical Inspector. Bangalore 
Addl. East 


38 . 


Deputy Electrical Inspector, Bangalore 
Central 


E1, E2, E5 , E8, Hoskote & Nandagudi Sub divisions of 
BESCOM . 
C1,C2,C3,C4C5, C6 ,C7, Doddaballapur & Devanahalli Sub 
divisions of BESCOM 
Tumkur District 


39. 


Deputy Electrical Inspector, Tumkur 


40 . 


Chikkaballapura District 


Deputy Electrical Inspector, 
Chickaballapur 
Deputy Electrical Inspector, Kolar 


Kolar District 


Deputy Electrical Inspector ,Mysore 
South 


Hootagalli, V .V .Mohalla ,Kuvempu Nagara, H .D . Kote , 
Hunsur, Piriyapatana & K . R .Nagara Sub divisions of CESC. 


43 


Deputy Electrical Inspector, Mysore North 


NR Mohala , Chamundipuram , Mysore Central Sub divisions of 
CESC , T. Narasipura & Nanjangudu Taluks. 
Mandya District 


Deputy Electrical Inspector, Mandya 


Deputy Electrical Inspector, 


Chamarajnagar District 


Chamarajanagar 


46 . 


Deputy Electrical Inspector, Hassan 


Hassana District. 


Deputy Electrical Inspector , Madikeri 


Kodagu District 


48 . 


Deputy Electrical Inspector,Mangalore 


Dakshina Kannada District 


49. 


Deputy Electrical Inspector, Shimoga 


Shimoga District 


ZION – Ya 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


992a 


Sl.No . 


Present Designation 


Area/ Jurisdiction 


50 . 


Chikkamagalore District 


Deputy Electrical Inspector, 
Chikkamagalore 


Deputy Electrical Inspector, Bellalry 


Bellary District 


Dy. Electrical Inspector, Gulbarga 


Gulbarga District 


Deputy Electrical Inspector, Koppal 


Koppal District 


54 . 


Deputy Electrical Inspector, Bidar 


Bidar District 


55 . 


Deputy Electrical Inspector, Raichur 


Raichur District 


56 . 


Deputy Electrical Inspector, Yadgir 


Yadgir District 


57. 


Deputy Electrical Inspector, Dharwad 


Dharwad District 


58. 


Deputy Electrical Inspector, Gadag 


Gadag District 


59. 


Deputy Electrical Inspector, Sirsi 


Uttarakannada District 


60 . 


Deputy Electrical Inspector, Haveri 


Haveri District 


61. 


Deputy Electrical Inspector, Bijapur 


Bijapura District 


62. 


Deputy Electrical Inspector, Belgaum 


Belgaum District 


63. 


Deputy Electrical Inspector, Bagalkot 


Bagalkot District 


64. 


Deputy Electrical Inspector,Udupi 


Udupi District 


BY ORDER AND IN THE NAME OF THE GOVERNER OF KARNATAKA 


SUJATHAMMA 


Desk Officer , 
Energy Department, 


PR -930 


TRANSPORT SECRETARIAT 


No: SARIE 300 SAEPA 2007 , Bangalore, Dated : 28 -10 -2011 

NOTIFICATION 


Whereas in the Notification No.SARIE 300 SAEPA 2007 , dated:18 .03 .2008 , issued under sub- section (1)(i) of section 67 of 
the Motor Vehicle Act 1988 (Central Act 59 /of 1988 ), the Government of Karnataka issued direction to the Karnataka State Transport 
Authority and Regional Transport Authorities regarding the fixing of fares and freights ( including maximum and minimum ) in respect 
of Air conditioned city taxies . 


Whereas the Government of India have increased the prices of fuel from time to time and the cost of the vehicles and 
maintenance cost has increased considerably and also at present, there are many motor cabs of differentmodels operating as Taxis 
(with air condition and without air condition ) and keeping in view , the maximum number of taxis that are operating, the Government 
has considered it necessary to issue the following directions to the Karnataka State Transport Authority and Regional Transport 
Authorities to revise the fares and freights of taxis . 


9928 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


XOR - Y20 


In exercise of the powers conferred under sub - section (1 )(i) of section 67 of Motor Vehicles Act 1988 (Central Act 59 of 
1988), the Governmentof Karnataka in partialmodifications of all directions issued in this behalf in the Notification dated :18 -03- 2008 , 
issue the following directions to the Karnataka State Transport Authority and Regional Transport Authorities namely: 


Directions 


The Karnataka State Transport Authority and Regional Transport Authorities are hereby directed to fix the following fares 
and freights for the Air conditioned City Taxies with engine capacity not less than 1200 CC and operating within 25 Kms radius from 
City limits of all the cities in Karnataka State for Transportation of Passengers and their luggages with immediate effect . 


Minimum 


Per k .m 


Hire Charges for Air Conditioned Taxies 


Rs.70.00 (4km ) 


Rs. 17.50 


Free for the first 20 minutes and thereafter Rs. 10 /- per 15 minutes or part thereof 


Waiting Charges 


Luggage Charges 


No charges for the first 120 Kgs . (Suitcase , Bedding etc .,) and Rs.5 /- for every 
additional 20 Kgs. or part thereof 


From midnight 12 O clock to morning 6 . A .M ten percent extra on the above fare 


Night Charges 


By order and in the name of the Governor of Karnataka 

R . PRABHUSHANKAR , 

Desk Officer 
Transport Department 


PR -1006 


TRANSPORT SECRETARIAT 


No : HTD 06 TMI 2003 (Part), Bangalore , dated : 03 - 11- 2011 


NOTIFICATION 


Whereas the Government of Kerala has enhanced the bilateral tax to be collected from the permit holders of Karnataka in 
respect of Goods Vehicles plying under inter -state agreement from Rs. 3000 /- to Rs.5000/- as per the provisions of clause Il of the 4th 
supplemental Inter - state Agreement entered into between the Government of Karnataka and Kerala vide Notification No.HTD 06 TMI 
2003, dated 6th February 2009. 


Now , therefore , in exercise of the powers conferred by Section 8 of the Karnataka Motor Vehicles Taxation Act, 1957 
(Karnataka Act 35 of 1957) the Government of Karnataka hereby direct that a tax of Rs. 5000 /- (Rupees Five thousand only ) per 
annum shall be levied under the said Act, on every goods vehicle registered in the State of Kerala , covered by countersignature 
permit to ply in the state of Karnataka subject to the following conditions, namely : 


1. 


The tax of rupees five thousand shall be paid in advance in one lumpsum on or before 15th of April of every year, failing 
which an additional sum of rupees one hundred for each calendar month of default shall be paid as penalty in addition to 
the aforesaid tax. 


The amount shall be paid by crossed demand draft drawn in favour of the Secretary , Karnataka State Transport Authority , 
Bangalore . 


3. 


No refund of tax shall be allowed under any circumstances . 


No separate tax shall be payable in respect of vehicle replaced by another vehicle during the financial year for which tax is 
already paid . 


5 . 


The counter signature permit shall be valid only for the period for which the tax is paid under this notification . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


೨೨೩೫ 


6 . 


Goods Vehicles covered by Counter Signature of Permits on and from the date of publication of this notification shall pay 
bilateral tax at the rate of 1/12th of annual tax for each calender month or part thereof for the balance of the year . 


By order and in the name of theGovernor of Karnataka 

RAMACHANDRA 
Under Secretary to Government 

Transport Department 


ಸಾರಿಗೆ ಸಚಿವಾಲಯ 


ಸಂ . ಹೆಚ್‌ಟಿಡಿ/ 06 / ಟಿಎಂಐ / 2003 ( ಭಾಗ ) ಬೆಂಗಳೂರು, ದಿನಾಂಕ: 03 - 11 - 2011 


ಅಧಿಸೂಚನೆ 


ಅಧಿಸೂಚನೆ ಸಂ .ಹೆಚ್‌ಟಿಡಿ 06 ಟಿಎಂಐ 2003, ದಿನಾಂಕ :06 - 2- 2009ರ ಪ್ರಕಾರ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವೆ ಏರ್ಪಟ್ಟ 
4ನೇ ಪೂರಕ ಅಂತರರಾಜ್ಯ ಒಪ್ಪಂದದ ಕ್ಲಾಸ್ - II ರ ಮೇರೆಗೆ, ಕೇರಳ ರಾಜ್ಯ ಸರ್ಕಾರವು ಸದರಿ ಒಪ್ಪಂದದಡಿ ಸಂಚರಿಸುವ ಕರ್ನಾಟಕ ರಾಜ್ಯದ ಸರಕು 
ಸಾಗಣೆ ವಾಹನಗಳ ರಹದಾರಿದಾರರಿಂದ ದ್ವಿಪಕ್ಷೀಯ ತೆರಿಗೆಯನ್ನು ರೂ .3000/- ಗಳಿಂದ ರೂ .5000/-ಕ್ಕೆ ಹೆಚ್ಚಿಸಿ ಸಂಗ್ರಹಿಸಲು ಪರಿಷ್ಕರಿಸಿರುತ್ತದೆ. 


ಆದ್ದರಿಂದ, ಈಗ ಕರ್ನಾಟಕ ಸರ್ಕಾರವು, ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧಿನಿಯಮ 1957ರ (1957ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ 35) ಕಲಂ 8ರ ಉಪ ಕಲಂ ( 3) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೇರಳ ರಾಜ್ಯದಲ್ಲಿ ನೋಂದಾಯಿತವಾಗಿ 
ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸಲು ಮೇಲುಸಹಿ ಹೊಂದಿರುವ ಪ್ರತಿಯೊಂದು ಸರಕು ಸಾಗಣೆ ವಾಹನಕ್ಕೆ ವಾರ್ಷಿಕ 
ರೂಪಾಯಿಗಳು ಮಾತ್ರ) ಗಳಂತೆ ತೆರಿಗೆಯನ್ನು ಸದರಿ ಅಧಿನಿಯಮದಡಿ ಈ ಕೆಳಕಂಡ ನಿಬಂಧನೆಗೊಳಪಟ್ಟು ವಿಧಿಸತಕ್ಕದ್ದೆಂದು ಈ ಮೂಲಕ 
ನಿರ್ದೇಶಿಸುತ್ತದೆ. 
1. ಪ್ರತಿ ವರ್ಷ ಏಪ್ರಿಲ್ ತಿಂಗಳ 15ರಂದು ಅಥವಾ ಅದಕ್ಕೆ ಮೊದಲು, ಒಂದೇ ಕಂತಿನಲ್ಲಿ ಐದು ಸಾವಿರ ರೂಪಾಯಿಗಳ ತೆರಿಗೆಯನ್ನು 

ಸಂದಾಯ ಮಾಡತಕ್ಕದ್ದು . ತಪ್ಪಿದಲ್ಲಿ , ಮೇಲೆ ತಿಳಿಸಿದ ತೆರಿಗೆಯ ಜೊತೆಗೆ ಹಾಗೆ ತಪ್ಪಿಸಿದ ಪ್ರತಿ ಕ್ಯಾಲೆಂಡರ್ ಮಾಹೆಗೆ ಒಂದು ನೂರು 

ರೂಪಾಯಿಗಳ ಹೆಚ್ಚುವರಿ ಮೊತ್ತವನ್ನು ದಂಡವಾಗಿ ಸಂದಾಯ ಮಾಡತಕ್ಕದ್ದು . 
2. ಈ ಮೊತ್ತವನ್ನು ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರ, ಬೆಂಗಳೂರು- ಇವರ ಹೆಸರಿನಲ್ಲಿ ಡ್ರಾ ಮಾಡಿದ ಹಾಗೂ ಕ್ರಾಸ್ 

ಮಾಡಿದ ಡಿಮಾಂಡ್ ಡ್ರಾಫ್ಟ್ ಮೂಲಕ ಸಂದಾಯ ಮಾಡತಕ್ಕದ್ದು . 
3. ಯಾವುದೇ ಸಂದರ್ಭಗಳಲ್ಲಿಯೂ ತೆರಿಗೆ ಹಿಂಪಾವತಿಗೆ ಅವಕಾಶ ನೀಡತಕ್ಕದ್ದಲ್ಲ. 
4 . ಈಗಾಗಲೇ ತೆರಿಗೆ ಸಂದಾಯ ಮಾಡಲಾಗಿರುವ ಹಣಕಾಸು ವರ್ಷದ ಅವಧಿಯಲ್ಲಿ ಮತ್ತೊಂದು ವಾಹನದಿಂದ ಬದಲಾಯಿಸಲಾದ ವಾಹನದ 

ಸಂಬಂಧದಲ್ಲಿ ಯಾವುದೇ ಪ್ರತ್ಯೇಕ ತೆರಿಗೆ ಸಂದಾಯ ಮಾಡತಕ್ಕದ್ದಲ್ಲ. 
5. ಈ ಮೇಲುಸಹಿ ರಹದಾರಿಯು ಈ ಅಧಿಸೂಚನೆಯ ಅಡಿಯಲ್ಲಿ ತೆರಿಗೆ ಸಂದಾಯ ಮಾಡಲಾಗಿರುವ ಅವಧಿಗೆ ಮಾತ್ರ ಸಿಂಧುತ್ವವಾಗಿರತಕ್ಕದ್ದು. 
6. ಈ ಅಧಿಸೂಚನೆಯ ದಿನಾಂಕದಿಂದ ಮೇಲು ಸಹಿ ಪರವಾನಗಿ ಪಡೆದಿರುವ ಸರಕು ಸಾಗಣೆ ವಾಹನಗಳಿಗೆ ಪ್ರತಿ ಕ್ಯಾಲೆಂಡರ್ ಮಾಹೆಗೆ 
ಅಥವಾ ಅದರ ಅಂಶಕ್ಕೆ ವಾರ್ಷಿಕ ದ್ವಿಪಕ್ಷೀಯ ತೆರಿಗೆ ಮೊತ್ತದ 1/ 2ರ ಮೊತ್ತವನ್ನು ಸಂದಾಯ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1007 

ಸಾರಿಗೆ ಇಲಾಖೆ 


TRANSPORT SECRETARIAT 


No.SARIE 194 SAEPA 2011 , Bangalore, Dated :15 .11. 2011. 


NOTIFICATION 


Whereas , the Government of Karnataka is of the opinion that, it is necessary in public interest to reduce the tax payable 
under Part A7 of the Schedule in respect of Construction Equipment Vehicles. 


992 : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


2000 - 80 


Now , in exercise of the powers conferred by Sub - Section (1) of Section 16 of the Karnataka Motor Vehicles Taxation Act 
1957 (Karnataka Act 35 of 1957 ), the Government Karnataka, in lieu of tax payable under Part A7 of the Schedule to the Act, w .e.f. 
1 -4 -2010 in respect of Construction Equipment Vehicles which are more than 10 years old from the date of their original registration , 
reduces the tax as shown in the Table herein below : 


IV 


Age of vehicles 


NO 


Vehicle having | Vehicle having Vehicle having Vehicle having 
ULW upto 10000 ULW upto 20000 ULW upto 50000 ULW of 50000 kg 
kg & upto 100 HP kg & upto 200 HP kg & upto 400 HP & above 500 HP 


Vehicle fitted with air 
compressor, generator 
& having ULW of 10000 

kg & upto 50 HP 


More than 10 years 
but notmore than 
11 years 


54 ,000 


1 , 35 ,000 


2 , 02 ,500 


2 , 70 ,000 


54, 000 


More than 11 years 
but notmore than 
12 years 


49200 , 


123 , 000 


1 ,84,500 


2 ,46 , 000 


49,200 


More than 12 years 
but notmore than 
13 years 


44 , 400 


1,11,000 


1 ,66 ,500 


2 , 22 , 000 


44 , 400 


More than 13 years 
but notmore than 
14 years 


39 ,600 


99, 000 


1, 48 ,500 


1, 98 ,000 


39,600 


More than 14 years 
but notmore than 
15 years 


34 ,800 


87 ,000 


1, 30 ,500 


1,74 ,000 


34 ,800 


More than 15 years 


30 , 000 


75 ,000 


1,12,500 


1,50, 000 


30 ,000 


NOTE : 


If the tax payable in respect of any Construction Equipment Vehicle under Part-A7 is less than the tax payable under this 
notification , the tax in respect of such Construction Equipment Vehicle may be paid under Part -A7. 


By order and in the name of the Governor of Karnataka 


RAMACHANDRA 
Under Secretary to Government 

Transport Department. 


PR - 1016 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

೨೨೩೭ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಗ್ರಾಅಪ.05.ಆರ್‌ಬಿಎಲ್. 2009, ಬೆಂಗಳೂರು, ದಿನಾಂಕ:29 -08 - 2011 . 

ಅಧಿಸೂಚನೆ 
ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ ( 1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1) ( 2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ – ಶಿವಮೊಗ್ಗ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ , ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 

ಅಧ್ಯಕ್ಷರು 
ಶ್ರೀಮತಿ ಸುಧಾ ನಾಗರಾಜ್ ಕೋಂ ನಾಗರಾಜ್ , ಚಿಲಕಾದ್ರಿ ಹಳ್ಳಿ, ಮಾರಿಕಾಂಬ ದೇವಸ್ಥಾನ ಹತ್ತಿರ, ಭೈರವ | ಸದಸ್ಯರು 
ನಿಲಯ, ಹರಿಗೆ, ವಿದ್ಯಾನಗರ ಪೋಸ್ಟ್, ಶಿವಮೊಗ್ಗ ಜಿಲ್ಲೆ. 
| ಶ್ರೀ ಮಾರುತಿ ಎಸ್. ಟಿ. ಬಿನ್ ಸಣ್ಣ ಲಿಂಗಪ್ಪ, ಹಿರೇಕಸವಿ , ಇಂಡುವಳ್ಳಿ ಗ್ರಾಮ /ಅಂಚೆ, ಸೊರಬ ತಾಲ್ಲೂಕು, | ಸದಸ್ಯರು 
ಶ್ರೀ ರಾಜೇಂದ್ರ ಬಂದಗದ್ದೆ ಬಿನ್ ರಾಮಪ್ಪ ಕೆಳದಿ ಗ್ರಾಮ /ಅಂಚೆ, ಸಾಗರ ತಾಲ್ಲೂಕು 

ಸದಸ್ಯರು 
ಶ್ರೀಮತಿ ಕನಕಾ ಸುಂದರೇಶ್ ಕೋಂ: ಸುಂದರೇಶ್, ಆಲೂರು ಹೊಸಕೊಪ್ಪ, ದೇಮ್ಲಾಪುರ ಅಂಚೆ, ತೀರ್ಥಹಳ್ಳಿ | ಸದಸ್ಯರು 
ತಾಲ್ಲೂಕು. 
ಶ್ರೀ ಎಂ . ಸಿದ್ದಲಿಂಗಪ್ಪ ಬಿನ್ ಮೂಕೇಶಪ್ಪ , ನಿಂಬೆಗೊಂದಿ ಗ್ರಾಮ , ಮಟ್ಟಿಕೋಟೆ ಅಂಚೆ, ಶಿಕಾರಿಪುರ ತಾಲ್ಲೂಕು, | ಸದಸ್ಯರು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಶಿವಮೊಗ್ಗ 

ಸದಸ್ಯರು 
ಶ್ರೀಮತಿ ಶಾರದಾ ಮಂಜುನಾಥ, ಸ್ತ್ರೀ ಸ್ವ ಶಕ್ತಿ ಸ್ವಸಹಾಯ ಸಂಘ, ಐ . ಬಿ.ರಸ್ತೆ, ಹೊಸನಗರ ಟೌನ್, 

ಸದಸ್ಯರು 
ಹೊಸನಗರ ತಾಲ್ಲೂಕು. 
ಶ್ರೀ ಗಂಗ್ಯಾ ನಾಯ್ಕ , ಉದಯವಾಣಿ ವರದಿಗಾರರು, ಶ್ರೀ ಹೊನ್ನೆಗುಡ್ಡ ರಂಗನಾಥ ಸ್ವಾಮಿ , ಗ್ರಾಮೀಣಾಭಿವೃದ್ಧಿ | ಸದಸ್ಯರು 
ಟ್ರಸ್ಟ್ ಗೊಂದಿ ಗ್ರಾಮ , ಕಸಬಾ ಹೋಬಳಿ, ಭದ್ರಾವತಿ ತಾಲ್ಲೂಕು, 
ಮ್ಯಾನೇಜರ್, ಲೀಡ್ ಬ್ಯಾಂಕ್ , ಶಿವಮೊಗ್ಗ. 
ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ. 

ಸದಸ್ಯರು 
ಜಿಲ್ಲಾ ಕಾರ್ಮಿಕ ಅಧಿಕಾರಿ , ಶಿವಮೊಗ್ಗ ಜಿಲ್ಲೆ. 

ಸದಸ್ಯರು 


ಸದಸ್ಯರು 


13 


ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಶಿವಮೊಗ್ಗ ಜಿಲ್ಲೆ. 


ಸದಸ್ಯರು 


ಸದಸ್ಯರು 


14 | ಭೂ ವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಶಿವಮೊಗ್ಗ ಜಿಲ್ಲೆ. 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ – ಶಿವಮೊಗ್ಗ ಉಪ ವಿಭಾಗ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ , ಶಿವಮೊಗ್ಗ ಉಪವಿಭಾಗ 

ಅಧ್ಯಕ್ಷರು 
2 | ಶ್ರೀ ಟಿ.ಹೆಚ್. ಹಾಲೇಶಪ್ಪ ಬಿನ್ ಎ.ಕೆ. ಹಾಲಪ್ಪ, ಆರ್. ಇ.ಎಸ್. ತಮ್ಮಡಿಹಳ್ಳಿ, ಸಿರಿಗೆರೆ ಅಂಚೆ, ಶಿವಮೊಗ್ಗ ತಾಲ್ಲೂಕು | ಸದಸ್ಯರು 


3 


. 


ಶ್ರೀ ಆನಂದ ಎ .ಕೆ, ಕಣಗಲಕೊಪ್ಪ, ಮಂಡಗದ್ದೆ ಹೋಬಳಿ , ತೀರ್ಥಹಳ್ಳಿ ತಾಲ್ಲೂಕು 
ಶ್ರೀಮತಿ ವನಿತಾ ಮೋಹನ್ ಕೋಂ ಮೋಹನ್ , ಕಟ್ಟೆಹಕ್ಕಲು, ತೀರ್ಥಹಳ್ಳಿ ತಾಲ್ಲೂಕು 


ಸದಸ್ಯರು 
ಸದಸ್ಯರು 


ಪ್ರೇಮ್ ಕುಮಾರ್, ಡಿ. ಎಸ್ . ಎಸ್ ಕಾರ್ಯಕರ್ತರು, ಅರಳಿಕೊಪ್ಪ, ಭದ್ರಾವತಿ ತಾಲ್ಲೂಕು 


ಸದಸ್ಯರು 
ಸದಸ್ಯರು 


ಶ್ರೀಮತಿ ಗಿರಿಜಾ ಕೋಂ ಬಸಪ್ಪಯ್ಯ ಪಾಟೀಲ್, ಶರಾವತಿ ನಗರ, ಆಯನೂರು ಗೇಟ್, ಚಾನಲ್ ಬಲಭಾಗ, 
ಶಿವಮೊಗ್ಗ ತಾಲ್ಲೂಕು 


ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್ ಪಂಚಾಯಿತಿ, ಶಿವಮೊಗ್ಗ 


ಸದಸ್ಯರು 


೨೨೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


ಬಿಂದು ನಂದಕಿಶೋರ್, ಅಧ್ಯಕ್ಷರು , ಇನ್ನರ್ ವೀಲ್ ಕ್ಲಬ್ , ರೋಟರಿ ಭವನ , ಸೊಪ್ಪುಗಡ್ಡೆ, ತೀರ್ಥಹಳ್ಳಿ ಸದಸ್ಯರು 
ತಾಲ್ಲೂಕು 
ಆಧ್ಯಕ್ಷರು, ಶಿವಮೊಗ್ಗ ವಿವಿಧೋದ್ದೇಶ ಸಾಮಾಜಿಕ ಸೇವಾ ಸಂಘ, ಸೇಕ್ರೆಡ್ ಹಾರ್ಟ್ , ಕ್ಯಾತಸ್ರೇಲ್ ಕ್ಯಾಂಪಸ್ , | ಸದಸ್ಯರು 
ಶಿವಮೊಗ್ಗ 
ವಿಭಾಗೀಯ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್ , ಶಿವಮೊಗ್ಗ 

ಸದಸ್ಯರು 
ಆರಕ್ಷಕ ಉಪಧೀಕ್ಷಕರು, ಶಿವಮೊಗ್ಗ ಉಪವಿಭಾಗ 

ಸದಸ್ಯರು 
ಜಿಲ್ಲಾ ಕಾರ್ಮಿಕ ಅಧಿಕಾರಿ , ಕಾರ್ಮಿಕ ಇಲಾಖೆ , ಶಿವಮೊಗ್ಗ 

ಸದಸ್ಯರು 
ಸಹಾಯಕ ನಿರ್ದೇಶಕರು , ರೇಷ್ಮೆ ಕೃಷಿ ಇಲಾಖೆ, ಶಿವಮೊಗ್ಗ ಉಪವಿಭಾಗ 

ಸದಸ್ಯರು 


ಸಹಾಯಕ ಭೂ ವಿಜ್ಞಾನಿ ಗಣಿ ಮತ್ತು ಭೂಗರ್ಭ ಇಲಾಖೆ, ಶಿವಮೊಗ್ಗ ತಾಲ್ಲೂಕು 


ಸದಸ್ಯರು 


15 


ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳು, ಶಿವಮೊಗ್ಗ ತಾಲ್ಲೂಕು 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಸಾಗರ ಉಪ ವಿಭಾಗ 


| ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ ,ಸಾಗರ ಉಪ ವಿಭಾಗ, ಸಾಗರ 

ಅಧ್ಯಕ್ಷರು 
ಕು : ಪಣಿಯಮ್ಮ ಬಿನ್ ಸೋಮಪ್ಪ ಹೊನ್ನೇಸರ , ಸಾಗರ ತಾಲ್ಲೂಕು 

ಸದಸ್ಯರು 
ಚಂದ್ರಪ್ಪ ಬಿನ್ ಶೇಷಪ್ಪ , ಮಾರಿಗುಡ್ಡ ಹೊಸನಗರ ಟೌನ್ / ಅಂಚೆ, ಹೊಸನಗರ ತಾಲ್ಲೂಕು 

ಸದಸ್ಯರು 
ಪಕೀರಪ್ಪ ಬಿನ್ ರಂಗಪ್ಪ, ಕುಂಬಾರಕೊಪ್ಪ, ಮಾಜಿ ಅಧ್ಯಕ್ಷರು, ತತ್ತೂರು ಗ್ರಾಮ ಪಂಚಾಯತಿ, ತತ್ತೂರು ಅಂಚೆ, ಸದಸ್ಯರು 
ಸೊರಬ ತಾಲ್ಲೂಕು 
ವಸಂತಮ್ಮ ಕೋಂ ಜೋಗುಭಂಡಾರಿ, ನೆಹರು ಕಾಲೋನಿ, ಸೊರಬ ರಸ್ತೆ, ಶಿರಾಳಕೊಪ್ಪ ಟೌನ್/ ಅಂಚೆ, ಸದಸ್ಯರು 
ಶಿಕಾರಿಪುರ ತಾಲ್ಲೂಕು. 
ದೇವಾನಂದ ಎನ್.ಆರ್ ಬಿನ್ ಎಸ್. ರಾಮಚಂದ್ರರಾವ್, ಶಿವಪ್ಪನಾಯಕ ರಸ್ತೆ, ಸಂತೆ ಮಾರ್ಕೆಟ್ ಎದುರು, ಸದಸ್ಯರು 
ಹೊಸನಗರ ಟೌನ್ / ಅಂಚೆ, ಹೊಸನಗರ ತಾಲ್ಲೂಕು. 
ಶಾರದಮ್ಮ ಕೋಂ ವೀರಭದ್ರಪ್ಪ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ, ಹಾರಿಗೆ ಗ್ರಾಮ , ಕರೂರು ಹೋಬಳಿ, ಸದಸ್ಯರು 
ಬ್ಯಾಕೋಡ್ ಅಂಚೆ, ಸಾಗರ ತಾಲ್ಲೂಕು. 
ಎಂ . ಡಿ.ಉಮೇಶ ಬಿನ್ ದ್ಯಾವಪ್ಪ, ಶ್ರೀ ಮಾರಿಕಾಂಬ ಸೇವಾ ಸಂಘ, ಸಾಗರ ರಸ್ತೆ, ಸೊರಬ ಟೌನ್, ಸೊರಬ | ಸದಸ್ಯರು 
ಅಂಚೆ/ತಾಲ್ಲೂಕು, 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್ ಪಂಚಾಯಿತಿ, ಸಾಗರ 

ಸದಸ್ಯರು 
ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸಾಗರ 

ಸದಸ್ಯರು 
ಆರಕ್ಷಕ ಉಪಧೀಕ್ಷಕರು ಸಾಗರ ಉಪವಿಭಾಗ, ಸಾಗರ 

ಸದಸ್ಯರು 
12 | ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಸಾಗರ ತಾಲ್ಲೂಕು 

ಸದಸ್ಯರು 
ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಸಾಗರ ಉಪವಿಭಾಗ 

ಸದಸ್ಯರು 
| ಸಹಾಯಕ ಭೂ ವಿಜ್ಞಾನಿ ಗಣಿ ಮತ್ತು ಭೂಗರ್ಭ ಇಲಾಖೆ, ಶಿವಮೊಗ್ಗ 

ಸದಸ್ಯರು 
| 15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳು, ಸಾಗರ ತಾಲ್ಲೂಕು, ಸಾಗರ, 

ಸಂಚಾಲಕರು 


14 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಶಿವಶಂಕರ್ , 

ನಿರ್ದೇಶಕರು 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್. 856 


ಭಾಗ - ೪ಎ 


೨೨೩೯. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಗ್ರಾಅಪ: 29 ಆರ್‌ಬಿಎಲ್ 2011 ಬೆಂಗಳೂರು, ದಿನಾಂಕ: 18 - 08 - 2011 . 

ಅಧಿಸೂಚನೆ 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ – ಬಳ್ಳಾರಿ 


6 . 


| 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ , ಬಳ್ಳಾರಿ 

ಅಧ್ಯಕ್ಷರು 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಬಳ್ಳಾರಿ 

ಸದಸ್ಯರು 
ಜಿಲ್ಲಾ ಅರಕ್ಷಕ ಅಧೀಕ್ಷಕರು, ಬಳ್ಳಾರಿ ಜಿಲ್ಲೆ. 

ಸದಸ್ಯರು 
ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ, ಬಳ್ಳಾರಿ ಜಿಲ್ಲೆ. 

ಸದಸ್ಯರು 
5 . ಜಿಲ್ಲಾ ರೇಷ್ಮೆ ಕೃಷಿ ಅಧಿಕಾರಿ , ರೇಷ್ಮೆ ಕೃಷಿ ಇಲಾಖೆ, ಬಳ್ಳಾರಿ ಜಿಲ್ಲೆ. 

ಸದಸ್ಯರು 
ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ, ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬಳ್ಳಾರಿ ಜಿಲ್ಲೆ. ಸದಸ್ಯರು 
ಲೀಡ್ ಬ್ಯಾಂಕ್ ಮ್ಯಾನೇಜರ್ , ಸಿಂಡಿಕೇಟ್ ಬ್ಯಾಂಕ್, ಬಳ್ಳಾರಿ 

ಸದಸ್ಯರು 
ಶ್ರೀಮತಿ ಕಮಲಾ ಮರಿಸ್ವಾಮಿ , ಮಾಜಿ ನಗರ ಸಭೆ ಸದಸ್ಯರು, ಗಾಂಧಿನಗರ , ಬಳ್ಳಾರಿ 

ಸದಸ್ಯರು 
ಶ್ರೀ ಎಲ್ ಮಾರಣ್ಣ, ಜಿಲ್ಲಾ ಅಧ್ಯಕ್ಷರು, ಡಾ :ಬಿ.ಆರ್. ಅಂಬೇಡ್ಕರ್ ಸಂಘ, ಅಂಬೇಡ್ಕರ್ ಕಾಂಪ್ಲೆಕ್ಸ್ , ಬಳ್ಳಾರಿ ಸದಸ್ಯರು 
ಶ್ರೀ ವಿ.ಎನ್. ಗಿರಿಮಲ್ಲಪ್ಪ ಅಧ್ಯಕ್ಷರು, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಸಂಘ, ಗಾಂಧಿನಗರ , ಬಳ್ಳಾರಿ 

ಸದಸ್ಯರು 
ಶ್ರೀಮತಿ ಕಮಲಾ ಬಸವರಾಜ್ , ಸಮಾಜ ಸೇವಕರು, ಜಿಲ್ಲಾ ಹಿಂದುಳಿದ ಮಹಿಳಾ ಒಕ್ಕೂಟ, ಬಳ್ಳಾರಿ ಸದಸ್ಯರು 
12 | ಶ್ರೀ ಮೀನಳ್ಳಿ ವೀರಣ್ಣ, ಹಿರಿಯ ಸಮಾಜ ಸೇವಕರು ಹಾಗೂ ಮಾಜಿ ಲಿಡ್ಕರ್ ಅಧ್ಯಕ್ಷರು, ದೇವಿನಗರ ಬಳ್ಳಾರಿ ಸದಸ್ಯರು 
| 13 ಶ್ರೀಮತಿ ವಿಮಲಾಗೌಡ, ಮಹಿಳಾ ಸೇವಾ ಸಂಘ, ಪಾರ್ವತಿ ನಗರ, ಲಿಂಗಮ್ಮ ಕಾಂಪೌಂಡ್ , ಬಳ್ಳಾರಿ ಸದಸ್ಯರು 
ಶ್ರೀ ಮಸ್ತಾನ್ , ದಲಿತ ಸಂಘರ್ಷ ಸಮಿತಿ, ಬಂಡಿಹಟ್ಟಿ , ಬಳ್ಳಾರಿ 

ಸದಸ್ಯರು 
ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ ಬಳ್ಳಾರಿ ಜಿಲ್ಲೆ. 

ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಬಳ್ಳಾರಿ ಉಪವಿಭಾಗ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ , ಬಳ್ಳಾರಿ ಉಪ ವಿಭಾಗ 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತಿ, ಬಳ್ಳಾರಿ 
ಆರಕ್ಷಕ ಉಪ ಅಧೀಕ್ಷಕರು, ಬಳ್ಳಾರಿ ಉಪವಿಭಾಗ, 


ಅಧ್ಯಕ್ಷರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಉಪ ವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿ, ಬಳ್ಳಾರಿ ಉಪ ವಿಭಾಗ, 


ಸದಸ್ಯರು 


7 


ಉಪ ವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ಬಳ್ಳಾರಿ ಉಪವಿಭಾಗ 
| ಉಪ ವಿಭಾಗ ಮಟ್ಟದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ, ಬಳ್ಳಾರಿ ಉಪವಿಭಾಗ 
ಮ್ಯಾನೇಜರ್ , PCARD ಬ್ಯಾಂಕ್ , ಬಳ್ಳಾರಿ 
ಹುಲಿಗೆಮ್ಮ ತಂದೆ ಮಾರುತಪ್ಪ 19ನೇ ವಾರ್ಡ್, ಸಿರುಗುಪ್ಪ 
ಶ್ರೀ ವಿರುಪಾಕ್ಷಿ ತಂದೆ ನಾಗಪ್ಪ, 16ನೇ ವಾರ್ಡ್, ಸಿರುಗುಪ್ಪ 
| ಶ್ರೀ ರುದ್ರಪ್ಪ ತಂದೆ ಮುದುಕಪ್ಪ , 15ನೇ ವಾರ್ಡ್, ಸಿರುಗುಪ್ಪ 
ಶ್ರೀಮತಿ ಪ್ರೇಮ ಕುಂದರಿಗೆ ಗಂಡ ಆನಂದ ಕುಂದರಿಗೆ 15ನೇ ವಾರ್ಡ್, ಸಿರುಗುಪ್ಪ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಸದಸ್ಯರು 


೨೨೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


ಶ್ರೀ ಮಾಮುಂಜಾನಿ ತಂದೆ ಬಾಷಮಯ್ಯ, 15ನೇ ವಾರ್ಡ್, ಸಿರುಗುಪ್ಪ 


ಸದಸ್ಯರು 


13 


ಸದಸ್ಯರು 


ಶ್ರೀಮತಿ ಆಲುಮೇಲಮ್ಮ ಗಂಡ ದಿ:ತಿಮ್ಮಪ್ಪ, ನವಜನ ಸಂಘ ಸಂಸ್ಥೆ , 9ನೇ ವಾರ್ಡ್, ಪಾರ್ವತಿ ನಗರ, 

ಸಿರುಗುಪ್ಪ 
14 | ಶ್ರೀ ಜಿ.ಹುಲುಗಪ್ಪ ತಂದೆ ಹುಲುಗಪ್ಪ, ಬಡಜನರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ , 7ನೇ ವಾರ್ಡ್, ಸಿರುಗುಪ್ಪ 

15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಬಳ್ಳಾರಿ ತಾಲ್ಲೂಕು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಹೊಸಪೇಟೆ ಉಪ ವಿಭಾಗ 


ಸದಸ್ಯರು 


ಸಂಚಾಲಕರು 


1 | ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಹೊಸಪೇಟೆ ಉಪವಿಭಾಗ 


ಅಧ್ಯಕ್ಷರು 
ಸದಸ್ಯರು 


ಕಾರ್ಯನಿರ್ವಹಣಾಧಿಕಾರಿಗಳು, ತಾಲ್ಲೂಕು ಪಂಚಾಯತಿ, ಹೊಸಪೇಟೆ 


3 


. 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಅರಕ್ಷಕ ಉಪ ಅಧೀಕ್ಷಕರು, ಹೊಸಪೇಟೆ ಉಪವಿಭಾಗ, ಹೊಸಪೇಟೆ 
ಉಪವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿ , ಹೊಸಪೇಟೆ ಉಪವಿಭಾಗ 
ಉಪವಿಭಾಗ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ , ಹೊಸಪೇಟೆ ಉಪವಿಭಾಗ 

ಉಪವಿಭಾಗ ಮಟ್ಟದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ, ಹೊಸಪೇಟೆ ಉಪ ವಿಭಾಗ 
| 7 | ವ್ಯವಸ್ಥಾಪಕರು, PCARD ಬ್ಯಾಂಕ್ , ಚಿತ್ತವಾಡಿಗಿ , ಹೊಸಪೇಟೆ 

ಶ್ರೀಮತಿ ಹೆಚ್ . ಲಲಿತ ಗಂಡ ಮಲ್ಲಿಕಾರ್ಜುನ, 14ನೇ ವಾರ್ಡ್, ಕಂಪ್ಲಿ 
ಶ್ರೀ ಹೆಚ್ . ಪ್ರಕಾಶ್ ಸಣ್ಣಪ್ಪ ತಿಮ್ಮಲಾಪುರ, ಎಂ . ಎಂ .ಹಳ್ಳಿ, ಹೊಸಪೇಟೆ 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


10 | ಶ್ರೀ ಪಾಂಡುರಂಗ ತಾಯಿ ಮಳೆ , 6ನೇ ವಾರ್ಡ್ ಎಂ . ಎಂ . ಹಳ್ಳಿ , ಹೊಸಪೇಟೆ 


ಸದಸ್ಯರು 


ಶ್ರೀಮತಿ ನಾಗವೇಣಿ ಗಂಡ ಕೆ. ಚಂದ್ರಶೇಖರ್, ಚಿತ್ತವಾಡಿ, ಹೊಸಪೇಟೆ 


ಸದಸ್ಯರು 


ಸದಸ್ಯರು 


ಸದಸ್ಯರು 


12 | ಶ್ರೀ ವೈ . ಯಮುನೇಶ್ ತಂದೆ ದೊಡ್ಡ ಬಸಪ್ಪ, 25ನೇ ವಾರ್ಡ್, ಹೊಸಪೇಟೆ 

ಶ್ರೀಮತಿ ಪದ್ದಮ್ಮ ಗಂಡ ಎಸ್.ಈರಪ್ಪ, ನಿರಂತರ ಉಳಿತಾಯ ಸೇವಾ ಸಂಸ್ಥೆ, 18ನೇ ವಾರ್ಡ್, ಕಂಪ್ಲಿ, 

ಹೊಸಪೇಟೆ ತಾ : 
14 ಶ್ರೀ ವಿಜಯಕುಮಾರ್‌ ತಂದೆ ಬಸವರಾಜ್ , ಆಂಜನೇಯ ಜಾಗೃತಿ ಸಮಿತಿ, 4ನೇ ವಾರ್ಡ್, ಎಂ . ಎಂ . ಹಳ್ಳಿ, 

ಹೊಸಪೇಟೆ 


ಸದಸ್ಯರು 


| 15 | ತಹಸೀಲ್ದಾರ್ ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಹೊಸಪೇಟೆ ತಾಲ್ಲೂಕು 


ಸಂಚಾಲಕರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ .ಶಿವಶಂಕರ್ 

ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್ . 849 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಗ್ರಾಅಪ.33.ಆರ್‌ಬಿಎಲ್. 2011, ಬೆಂಗಳೂರು, ದಿನಾಂಕ :21 - 11 - 2011. 

ಅಧಿಸೂಚನೆ 


ಜೀತಗಾರಿಕೆ ಪದ್ಧತಿ ( ನಿರ್ಮೂಲನಾ ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1), ( 2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಕೋಲಾರ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


೨೨೪೦ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨ , ೨೦೧೧ 
ಜಿಲ್ಲಾ ಮಟ್ಟದ ಜಾತೃತ ಸಮಿತಿ - ಕೋಲಾರ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ , ಕೋಲಾರ ಜಿಲ್ಲೆ, ಕೋಲಾರ 


ಅಧ್ಯಕ್ಷರು 


2 


. ಶ್ರೀಮತಿ ಕೃಷ್ಣಮ್ಮ ಕೋಂ ಮುನಿಯಪ್ಪ, ಅಂಗೊಂಡಹಳ್ಳಿ, ಆವಣಿ ಹೋಬಳಿ , ಮುಳಬಾಗಿಲು ತಾಲ್ಲೂಕು. ಸದಸ್ಯರು 
| ಶ್ರೀ ಸುರೇಶ್, ಮಾಜಿ ಪುರಸಭಾ ಸದಸ್ಯರು, ಆದರ್ಶ ನಗರ, ಮಾಲೂರು 

ಸದಸ್ಯರು 
ಶ್ರೀ ಮುನಿಹನುಮಪ್ಪ, ದಲಿತ ಮುಖಂಡರು, ಹೊಗಳಗೆರೆ , ಶ್ರೀನಿವಾಸಪುರ ತಾಲ್ಲೂಕು. 

ಸದಸ್ಯರು 
ಶ್ರೀ ಜಿ. ಚನ್ನಪ್ಪ, ಮಾಜಿ ತಾಲ್ಲೂಕು ಪಂಚಾಯಿತಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ಭುವನಹಳ್ಳಿ ಗ್ರಾಮ ಮಾಲೂರು | ಸದಸ್ಯರು 
ತಾಲ್ಲೂಕು. 
ಶ್ರೀ ಎನ್. ವಿಜಯ್ಕುಮಾರ್ , ತಾಲ್ಲೂಕು ಸಂಚಾಲಕರು, ಕರ್ನಾಟಕ ಜೀ . ವಿ.ಕ. ಜೀತ ಮುಕ್ತದಾರರು, ಸದಸ್ಯರು 
ಮುಳಬಾಗಿಲು. 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ,ಕೋಲಾರ 


ಸದಸ್ಯರು 
ಸದಸ್ಯರು 


ಆಡಳಿತಾಧಿಕಾರಿಗಳು, ಮೈರಾಡ್ ಸಂಘ, ನಂ .63, 2ನೇ ಕ್ರಾಸ್ , ಪಾಲಸಂದ್ರ ಲೇಯೌಟ್, ಕೋಲಾರ 


ಸದಸ್ಯರು 


ಸದಸ್ಯರು 


ಶ್ರೀ ಎಂ .ಆಂಜನಪ್ಪ ಬಿನ್ ಹನುಮಪ್ಪ, ಜೀವಿಕ ಸಂಚಾಲಕರು, ರಘುಪತಿ ಹೊಸಹಳ್ಳಿ ಗ್ರಾಮ , ವೇಮಗಲ್ 
ಹೋಬಳಿ, ಕೋಲಾರ ತಾ : 
| ಲೀಡ್ ಬ್ಯಾಂಕ್ ಪ್ರತಿನಿಧಿ,ಕೋಲಾರ ಜಿಲ್ಲೆ 
11 ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಕೋಲಾರ ಜಿಲ್ಲೆ, ಕೋಲಾರ 

ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ, ಕೋಲಾರ 
13 | ಉಪ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ,ಕೋಲಾರ 
14 ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂ ಗರ್ಭ ಇಲಾಖೆ,ಕೋಲಾರ 
15 ಅಪರ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಛೇರಿ,ಕೋಲಾರ 


ಸದಸ್ಯರು 
ಸದಸ್ಯರು 


ಸದಸ್ಯರು 


ಸದಸ್ಯರು 


ಸಂಚಾಲಕರು 


ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಕೋಲಾರ 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿಗಳು, ಕೋಲಾರ ಉಪವಿಭಾಗ , ಕೋಲಾರ 


ಅಧ್ಯಕ್ಷರು 


ಸದಸ್ಯರು 


ಸದಸ್ಯರು 


2 | ಶ್ರೀಮತಿ ಮುತ್ಯಾಲಮ್ಮ ಕೋಂ :ರಾಮಕೃಷ್ಣಪ್ಪ, ಕ್ಯಾಸಂಬಳ್ಳಿ, ಬಂಗಾರಪೇಟೆ ತಾಲ್ಲೂಕು 
3 | ಶ್ರೀ ಮುನಿರಾಜು ಬಿನ್ ವೆಂಕಟರಮಣಪ್ಪ, ಮಿಂಡಹಳ್ಳಿ ಗ್ರಾಮ ಮಾಲೂರು ತಾಲ್ಲೂಕು 
4 | ಶ್ರೀ ಕೆ. ಎಂ . ನಾರಾಯಣಪ್ಪ ಬಿನ್ ಮುನಿಶಾಮಿ , ಚಿಕ್ಕಕಲ್ಲಹಳ್ಳಿ, ಮಾಸ್ತಿ ಹೋಬಳಿ, ಮಾಲೂರು ತಾಲ್ಲೂಕು 

ಶ್ರೀಮತಿ ಎಂ . ವತ್ಸಲ ಕೋಂ: ವೆಂಕಟೇಶ್, ಪ್ರಶಾಂತನಗರ , 1ನೇ ಕ್ರಾಸ್ , ಸಿ. ಬಿ. ಸುರ ರಸ್ತೆ , ಕೋಲಾರ. 
| ಶ್ರೀ ವೆಂಕಟರಮಣಪ್ಪ, ವಳಗೇರಹಳ್ಳಿ, ದಲಿತ ಮುಖಂಡರು, ಶ್ರೀನಿವಾಸಪುರ ತಾಲ್ಲೂಕು 


ಸದಸ್ಯರು 


5 


ಸದಸ್ಯರು 


ಸದಸ್ಯರು 


7 | ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತಿ, ಕೋಲಾರ 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಶ್ರೀ ವೆಂಕಟೇಶಪ್ಪ, ಪ್ರಗತಿ ಸಂಸ್ಥೆ , ಕಾಡೇನಹಳ್ಳಿ ಗ್ರಾಮ , ಮುಳಬಾಗಿಲು ತಾ : 

ಶ್ರೀಮತಿ ಲಕ್ಷಮ್ಮ , ನವಚೇತನ ಸಂಸ್ಥೆ , ಬಂಗಾರಪೇಟೆ. 
10 ಗ್ರಾಮೀಣ ಬ್ಯಾಂಕ್ ಪ್ರತಿನಿಧಿ, ಕೀಲುಕೋಟೆ,ಕೋಲಾರ. 
11 | ಅರಕ್ಷಕ ಉಪ ಅಧೀಕ್ಷಕರು,ಕೋಲಾರ. 


ಸದಸ್ಯರು 


ಸದಸ್ಯರು 


12 | ಕಾರ್ಮಿಕ ನಿರೀಕ್ಷಕರು, ಕೋಲಾರ. 


ಸದಸ್ಯರು 


13 ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ಕೋಲಾರ. 


ಸದಸ್ಯರು 


೨೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 


ಭಾಗ - ೪ಎ 


14 | 


ಸಹಾಯಕ ಭೂವಿಜ್ಞಾನಿ, ಗಣಿ ಮತ್ತು ಭೂ ಗರ್ಭ ಇಲಾಖೆ,ಕೋಲಾರ. 


| ಸದಸ್ಯರು 


15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳು , ಕೋಲಾರ ತಾಲ್ಲೂಕು. 


ಸಂಚಾಲಕರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಶಾಲಿನಿ ರಜನೀಶ್ 
ಸರ್ಕಾರದ ಕಾರ್ಯದರ್ಶಿ , ( ಪಂ .ರಾಜ್ ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್ .1083 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಸಂಖ್ಯೆ: ಆನಾಸ 121 ಸಲಫ 2008, ಬೆಂಗಳೂರು, ದಿನಾಂಕ:02.12.2011 . 

ಅಧಿಸೂಚನೆ 


ಗ್ರಾಹಕ ರಕ್ಷಣಾ ಅಧಿನಿಯಮ 1986 ( 1986 ಕೇಂದ್ರ ಅಧಿನಿಯಮ ಸಂಖ್ಯೆ :68) ರ ಕಲಂ 30ರ ಉಪ ಕಲಂ ( 2) ರ ಅಡಿ ಮತ್ತು ಕರ್ನಾಟಕ 
ಗಾಹಕರ ರಕ್ಷಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, “ ತುಮಕೂರು ಜಿಲ್ಲಾ ಗ್ರಾಹಕರ 
ರಕ್ಷಣಾ ಪರಿಷತ್ತು” ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಸ್ಥಾಪಿಸಿದೆ. 
1) ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 

ಅಧ್ಯಕ್ಷರು 
2 ) ಉಪ ನಿರ್ದೇಶಕರು, ಆಹಾರ , ನಾಗರೀಕ ಸರಬರಾಜು ಮತ್ತು 

ಸದಸ್ಯ ಕಾರ್ಯದರ್ಶಿ 
ಗಾಹಕರ ವ್ಯವಹಾರಗಳ ಇಲಾಖೆ, ತುಮಕೂರು ಜಿಲ್ಲೆ, ತುಮಕೂರು. 

ಸಕಿಯ ಗಾಹಕ ಸಂಸ್ಥೆಗಳು: 
3) ಶ್ರೀ ಟಿ .ಎಸ್.ನಿರಂಜನ್ , 

ಸದಸ್ಯರು 
ಕಾರ್ಯದರ್ಶಿ ,ಗಾಹಕ ಜಾಗೃತಿ ಹಕ್ಕು ಮತ್ತು ಶಿಕ್ಷಣ ಪರಿಷತ್ ( ರಿ) ತುಮಕೂರು, 

ಮಲ್ಲೇಶ್ವರ ಕೃಪ, 3ನೇ ಅಡ್ಡ ರಸ್ತೆ , ಸಿದ್ದಗಂಗಾ ಬಡಾವಣೆ, ತುಮಕೂರು. 
4) ಶ್ರೀ ಸದಾಶಿವಯ್ಯ , 

ಸದಸ್ಯರು 
ಕಾರ್ಯದರ್ಶಿ, ರೂರಲ್ ಅಕಾಡಮಿ ಫಾರ್ ಕೃಷಿ ಶೈಕ್ಷಣಿಕ ಹಾಗೂ ಕ್ಯೂಮನಿಸ್ಟಿಕ್ 
ಆಕ್ಷನ್ ( ರಿ) ಬಿ. ಅಡ್ಡ ರಸ್ತೆ , ಮಾರುತಿ ನಗರ , ತುಮಕೂರು-572102 . 

ಮಹಿಳಾ ಸಹಕಾರಿ ಸಂಘ: 
5) ಶ್ರೀಮತಿ ಎಸ್.ಶಂಕರಮ್ಮ , 

ಸದಸ್ಯರು 
ನಿರ್ದೇಶಕರು, ಇಂದಿರಾ ಮಹಿಳಾ ಬಳಕೆದಾರರ ಪತ್ತಿನ ವಿವಿದೊದ್ದೇಶ 
ಸಹಕಾರ ಸಂಘ, ಕೋಂ . ಪಿ.ಎನ್ ಮಲ್ಲಪ್ಪ , ಮಾಜಿ ನಗರ ಸಭಾ ಸದಸ್ಯ , 
1ನೇ ಮುಖ್ಯ ರಸ್ತೆ , ಗಾಂಧಿನಗರ ತುಮಕೂರು-2 

ರೈತ ಸಂಘ ಸಂಸ್ಥೆ: 
6) ಶ್ರೀ ಎಸ್. ವಾಸುದೇವ, 

ಸದಸ್ಯರು 
ತಾಲ್ಲೂಕು ಕೃಷಿಕ ಸಮಾಜ , ಅಮ್ಮಾನಿಹಳ್ಳಿ, 
ಸೋಂಪುರ ಅಂಚೆ, ಕೊರಟಗೆರೆ ತಾಲ್ಲೂಕು , ತುಮಕೂರು ಜಿಲ್ಲೆ. 
ಶೀ ಕೆ.ಗೋವಿಂದರೆಡ್ಡಿ, 

ಸದಸ್ಯರು 
ಅಧ್ಯಕ್ಷರು , ತಾಲ್ಲೂಕು ಕೃಷಿಕ ಸಮಾಜ, ಕಡಗತ್ತೂರು ಅಂಚೆ- 572127 ; 
ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 

ವಾಣಿಜ್ಯ ವ್ಯಾಪಾರ: 
8) ಶ್ರೀ ಜಿ. ಹೆಚ್. ಪರಮಶಿವಯ್ಯ , 

ಸದಸ್ಯರು 
ಅಧ್ಯಕ್ಷರು, ಗೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್, APMC ಯಾರ್ಡ್, 
ನಂದನ ರೈಲ್ವೆ ಸ್ಟೇಷನ್, 4ನೇ ಕ್ರಾಸ್, ಗಾಂಧಿನಗರ, ತುಮಕೂರು. 
ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
9) ಶ್ರೀಮತಿ ಹೇಮಲತ, 

ಸದಸ್ಯರು 
ಶ್ರೀ ಪ್ರಗತಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ, 
ಕ್ಯಾಶವಾರ, ಕೊರಟಗೆರೆ, ತಾಲ್ಲೂಕು, ತುಮಕೂರು, ಜಿಲ್ಲೆ. 


- 


ಸದಸ್ಯರು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 

೨೨೪೩ 
ಯುವಜನ ಸಂಘ ಸಂಸ್ಥೆಗಳು: 
10) ಶ್ರೀ ಶಂಕರ , 

ಸದಸ್ಯರು 
ಆಧ್ಯಕ್ಷರು, ಕರ್ನಾಟಕ ದಲಿತ ಪ್ರಜಾ ಸೇನೆ, ತಾಲ್ಲೂಕು ಘಟಕ, 
ಅಂಬೇಡ್ಕರ್ ನಗರ , ಕುಣಿಗಲ್ -572130. ತುಮಕೂರು ಜಿಲ್ಲೆ. 

ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
11) ಶ್ರೀಮತಿ ರೂಪ W /o ಧನಂಜಯ , 

ಸದಸ್ಯರು 
ವೆಂಕಟೇಶ್ವರ ನಿಲಯ , LIC Agent , ವಿದ್ಯಾನಗರ, 
KHB ಕಾಲೋನಿ ಹತ್ತಿರ, ಕುಣಿಗಲ್, ತುಮಕೂರು ಜಿಲ್ಲೆ. 
ಶ್ರೀ ಸಿದ್ದೇಗೌಡ ಬಿ.ಕೆ, 

ಸದಸ್ಯರು 
ಬಿನ್, ಕೇಂಪೇಗೌಡ, ಬಿದರಕಟ್ಟೆ ಸಾಸಲು ಪೋಸ್ಟ್, 
ಗೂಳೂರುಹೋಬಳಿ, ತುಮಕೂರು ತಾಲ್ಲೂಕು. 

- 2 , ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ. 

3 . ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿಧಿಸಿರುವ ವಿಧಾನದಂತೆ ಕಾರ್ಯ 
ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಪರಮೇಶ್ವರಪ್ಪ | 

ಪೀಠಾಧಿಕಾರಿ, ಅಹಾರ - 3 ಶಾಖೆ, 
ಪಿ .ಆರ್.1085 

ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಸಂಖ್ಯೆ :ಆನಾಸ 104 ಸಲಫ 2010 ಬೆಂಗಳೂರು, ದಿನಾಂಕ:02.12.2011. 

ಅಧಿಸೂಚನೆ 


ಗಾಹಕ ರಕ್ಷಣಾ ಅಧಿನಿಯಮ 1986 (1986 ಕೇಂದ ಅಧಿನಿಯಮ ಸಂಖ್ಯೆ :68) ರ ಕಲಂ 30ರ ಉಪ ಕಲಂ ( 2 ) ರ ಅಡಿ ಮತ್ತು ಕರ್ನಾಟಕ 
ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, “ ಯಾದಗಿರಿ ಜಿಲ್ಲಾ ಗ್ರಾಹಕರ 
ರಕ್ಷಣಾ ಪರಿಷತ್ತು” ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಸ್ಥಾಪಿಸಿದೆ. 
1) ಜಿಲ್ಲಾಧಿಕಾರಿಗಳು , ಯಾದಗಿರಿ ಜಿಲ್ಲೆ, ಯಾದಗಿರಿ 

ಅಧ್ಯಕ್ಷರು 
2) ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು 

ಸದಸ್ಯ ಕಾರ್ಯದರ್ಶಿ 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ಯಾದಗಿರಿ ಜಿಲ್ಲೆ, ಯಾದಗಿರಿ 
ಸಕ್ರಿಯ ಗಾಹಕ ಸಂಸ್ಥೆಗಳು: 
3) ಶ್ರೀ ಮಹಾದೇವಪ್ಪ ತಂದೆ:ಮಲ್ಲಪ್ಪ ಜಲಾಲ, 

ಸದಸ್ಯರು 
ಅಧ್ಯಕ್ಷರು, 
ಕರ್ನಾಟಕ ಪ್ರಾಥಮಿಕ ಸಹಕಾರ ಸಂಘ, 
ಯಾದಗಿರಿ , ಗಣೇಶ ನಗರ ಗಾಜ ಸರ್ಕಲ್, ಯಾದಗಿರಿ. 


ಸದಸ್ಯರು 


(4) ಶ್ರೀ ಅಬ್ದುಲ್ ಖದೀರ ಸಂಗ್ರಾಮ 

ಅಧ್ಯಕ್ಷರು, 
ಪ್ರೈಮರಿ ಕಂಪ್ಯೂಮರ್ ಕೋ - ಆಪರೇಟಿವ್ ಸೊಸೈಟಿ, 
ಆಸರ ಮೊಹಲ್ಲಾ, ಶಹಾಪುರ, ಯಾದಗಿರಿ ಜಿಲ್ಲೆ . 


( 5 ) 


ಮಹಿಳಾ ಸಹಕಾರಿ ಸಂಘ: 
ಶ್ರೀಮತಿ ಸಂಗೀತಾ, 
ಅಧ್ಯಕ್ಷರು, 
ಮಾಣಿಕೇಶ್ವರಿ ಮಹಿಳಾ ಪತ್ತಿನ ಸಹಕಾರ ಸಂಘ( ನಿ) ಯಾದಗಿರಿ , 


- 


ಸದಸ್ಯರು 


ಭಾಗ - ೪ಎ 


ಸದಸ್ಯರು 


୭୭୧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨ , ೨೦೧೧ 
ರೈತ ಸಂಘ ಸಂಸ್ಥೆ : 
ಶ್ರೀ ಮರೆಪ್ಪ S/o ಸಾಬಣ್ಣ ಮಡಿವಾಳ 
ಅಧ್ಯಕ್ಷರು, 

ಜಲಾಲ ಹುಸೇನ ರೈತ ಶಕ್ತಿ ಸಂಘ , ಮಗದಂಪೂರ, ಯಾದಗಿರ ಜಿಲ್ಲೆ. 
(7) ಶೀ ಬಂದಪ್ಪ ಗೌಡ ಐರಡ್ಡಿ, 

ಅಧ್ಯಕ್ಷರು, 
ಐರಡ್ಡಿ ಬಸವಲಿಂಗೇಶ್ವರ ರೈತ ಶಕ್ತಿ ಸಂಘ , ಕೂಡೂರು, ಯಾದಗಿರಿ ಜಿಲ್ಲೆ. 


ಸದಸ್ಯರು 


ಸದಸ್ಯರು 


ವಾಣಿಜ್ಯ ವ್ಯಾಪಾರ : 
(8) ಶ್ರೀ ಬಿ. ಪಿ.ಧೋಕಾ ಜೈನ್ 

ಅಧ್ಯಕ್ಷರು, 
ಉದ್ಯಮಿ, ಜನಹಿತ ಸೇವಾ ಸಮಿತಿ, 
ಮ . ನಂ .1 -7 -1, ಮಹಾವೀರ ರಸ್ತೆ, 
ಗಾಂಧಿ ವೃತ್ತ ಯಾದಗಿರಿ , ಜಿಲ್ಲೆ, ಯಾದಗಿರಿ. 


ಸದಸ್ಯರು 


ಸದಸ್ಯರು 


ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
(9) ಶ್ರೀಮತಿ ಮಲ್ಲಮ್ಮ ಗಂಡ. ಈಶ್ವರಪ್ಪ, 

ಅಧ್ಯಕ್ಷರು, 
ಭುವನೇಶ್ವರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ , 
ಗಾಂಧಿನಗರ ಯಾದಗಿರಿ ಜಿಲ್ಲೆ, ಯಾದಗಿರಿ. 

ಯುವಜನ ಸಂಘ ಸಂಸ್ಥೆಗಳು: 
(10 ) ಶೀ ಬಾಬು, 

ಆಧ್ಯಕ್ಷರು, 
ಬಸವೇಶ್ವರ ತರುಣ ಸಂಘ , ಮಾಚನೂರು, 
ತಾ :ಶಹಾಪೂರು, ಜಿಲ್ಲೆ ಯಾದಗಿರಿ. 

ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
(11) ಶ್ರೀ ಚಂದ್ರಶೇಖರ ದೇಸಾಯಿ, ವಕೀಲರು, 

ಹೌಸಿಂಗ್ ಬೋರ್ಡ್ ಕಾಲೋನಿ, 
ಶಹಾಪೂರ, ಯಾದಗಿರಿ ಜಿಲ್ಲೆ . 


ಸದಸ್ಯರು 


(12 ) ಶ್ರೀ ರಾಜೇಂದ್ರ ಸಜ್ಜನ್, ವಕೀಲರು, 

ಸದಸ್ಯರು 
ತಂದೆ ಚಂದ್ರಶೇಖರ ಸಜ್ಜನ್, 
ರಾಜೇಂದ್ರನಗರ, ಬಸವೇಶ್ವರ ನಗರ, ಯಾದಗಿರಿ . 

2 . ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ , ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ . 


ವಿಧಿಸಿರುವ 


3. ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ 
ವಿಧಾನದಂತೆ ಕಾರ್ಯ ನಿರ್ವಹಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಪರಮೇಶ್ವರಪ್ಪ 

ಪೀಠಾಧಿಕಾರಿ , ಅಹಾರ -3 ಶಾಖೆ, 
ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಪಿ .ಆರ್ , 1084 


